ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಮೇ ೮ , ೨೦೧೪ ( ವೈಶಾಖ ೧೮, ಶಕ ವರ್ಷ ೧೯೩೬) 
Bangalore , Thursday, May 8 , 2014 (Vaishakha 18 , Shaka Varsha 1936 ) 


ಸಂಚಿಕೆ ೧೯ 
Issue 19 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದನ್ವಯ, ಜಲಸಂಪನ್ಮೂಲ ಇಲಾಖೆಯಲ್ಲಿನ 

ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 
ಹುದ್ದೆಗಳನ್ನು ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ಶೇಕಡ 50 :50ರ 

ಅನುಪಾತದಲ್ಲಿ ಭರ್ತಿ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಿಡಬ್ಲೂಡಿ167 ಎಸ್‌ಪಿಪಿ 86, ದಿನಾಂಕ 05 - 07- 89 . 

2 . ಸರ್ಕಾರದ ಆದೇಶ ಸಂಖ್ಯೆ : ಆಇ 304 ಎಸ್‌ಎಡಿ 2011 , ದಿನಾಂಕ 30 - 10 - 2012. 
3. ಮುಖ್ಯ ಇಂಜಿನಿಯರ್, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಜಸಅ /32 /ಇಎಸ್‌ಜಿ/ ವೃ .ನೇ /2007, ದಿನಾಂಕ : 14 -11- 2013. 


ಪ್ರಸ್ತಾವನೆ: 


ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 05 - 07 - 89ರ ಅಧಿಸೂಚನೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳ ಪ್ರಕಾರ ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ಪ್ರತಿಶತ 100 ರಷ್ಟು 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ನೌಕರರಿಂದ ನಿಯೋಜನೆ ಆಧಾರದ ಮೇಲೆ ಭರ್ತಿ ಮಾಡಲಾಗುತ್ತಿದ್ದು , ಈ ನಿಯಮಾವಳಿಗಳ ಪ್ರಕಾರ ಜಲಸಂಪನ್ಮೂಲ 
ಇಲಾಖೆಗೆ ಸೇರಿದ ಯಾವುದೇ ನೌಕರರಿಗೆ ಲೆಕ್ಕ ಅಧೀಕ್ಷಕರ, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗೆ 
ಬಡ್ತಿ/ ವೃಂದ ಬದಲಾವಣೆ ಮೂಲಕ ಭರ್ತಿ ಮಾಡಲು ಅವಕಾಶವಿರುವುದಿಲ್ಲ. ಹಲವಾರು ವರ್ಷಗಳಿಂದ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ನೌಕರರು, ಲೆಕ್ಕಾಧೀಕ್ಷಕರು/ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗೆ ನಿಗದಿಪಡಿಸಲಾದ ಎಸ್. ಎ .ಎಸ್. ಮತ್ತು ಲೋಕಲ್ ಲಾಸ್ ಮತ್ತು 
ಕಮರ್ಷಿಯಲ್ ಬುಕ್ ಕೀಪಿಂಗ್ ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅರ್ಹತೆ ಹೊಂದಿದ್ದಾಗ್ಯೂ , ಸಹ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 
ಇಲಾಖೆಯ ನೌಕರರು ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗೆ ಬಡ್ತಿ/ ವೃಂದ ಬದಲಾವಣೆ 
ಹೊಂದಲು ವಂಚಿತರಾಗಿರುವುದನ್ನು ಮನಗಂಡು, ನೊಂದ ನೌಕರರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 19567 - 571 /2009 ನ್ನು 
ದಾಖಲಿಸಿದ್ದು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸದರಿ ರಿಟ್ ಅರ್ಜಿ ಮೇಲೆ ದಿನಾಂಕ 12.09.2012 ರಂದು ನೀಡಿದ ನಿರ್ದೇಶನಗಳನ್ವಯ 

( 2 ) ರ ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ 30 - 10 - 2012 ರಲ್ಲಿ , ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಅರ್ಹ 
ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಶೇಕಡ 50ರಷ್ಟು ಬಡ್ಡಿಯ ಮೂಲಕ ಭರ್ತಿ 
ಮಾಡಿಕೊಳ್ಳಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲು ಹುದ್ದೆಗಳನ್ನು ಗುರುತಿಸಿಕೊಳ್ಳಬಹುದಾಗಿದೆ ಎಂದು ಆದೇಶಿಸಿದೆ. 

ಜಲಸಂಪನ್ಮೂಲ ಇಲಾಖೆಯ ನೌಕರರ ಸೇವಾ ಸಂಘವು, ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ 
ಹಾಗೂ ಸರ್ಕಾರದ ಆದೇಶ ದಿನಾಂಕ 30 -10 - 2012 ರನ್ವಯ ಜಲಸಂಪನ್ಮೂಲ ಇಲಾಖೆಯ ಪ್ರಸ್ತುತ ಪರಿಷ್ಕರಿಸುತ್ತಿರುವ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿ ಸದರಿ ಅಂಶಗಳನ್ನು ಅಳವಡಿಸಲು ಕೋರಿರುತ್ತದೆ. ಜಲಸಂಪನ್ಮೂಲ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಣೆ 
ಬಗ್ಗೆ ಪ್ರಧಾನ ಕಾರ್ಯದರ್ಶಿಗಳು , ಜಲಸಂಪನ್ಮೂಲ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ 08 - 12 - 2011 ರಂದು ನಡೆದ ವೃಂದ ಪುನರಾವಲೋಕನ 
ಉಪ ಸಮಿತಿ ಸಭೆಯಲ್ಲಿ ಹಾಗೂ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಲೆಕ್ಕಪತ್ರ ಹುದ್ದೆಗಳ ಅನುಪಾತವನ್ನು ಪರಿಷ್ಕರಿಸುವ ಬಗ್ಗೆ ಮಾನ್ಯ ಅಪರ 

(೭೦೯ ) 


೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮ , ೨೦೧೪ 

ಭಾಗ ೧ 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 22 - 05 - 2013 ರಂದು ನಡೆದ ವೃಂದ ಮನರಾವಲೋಕನ ಸಮಿತಿ ಸಭೆಯಲ್ಲಿ, ಲೆಕ್ಕಾಧೀಕ್ಷಕರು, 
ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ಜಲಸಂಪನ್ಮೂಲ ಇಲಾಖೆಯಿಂದಲೇ ಬಡ್ತಿ ಮೂಲಕ / ವೃಂದ 
ಬದಲಾವಣೆ ಮೂಲಕ ಶೇಕಡ 50ರಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 

ಜಲಸಂಪನ್ಮೂಲ ಇಲಾಖೆಯಲ್ಲಿ 169 ಲೆಕ್ಕಾಧೀಕ್ಷಕರ ಹುದ್ದೆಗಳು, 272 ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಮತ್ತು 255 ದ್ವಿತೀಯ ದರ್ಜೆ ಲೆಕ್ಕ 
ಸಹಾಯಕರ ಹುದ್ದೆಗಳೆಂದು ಗುರುತಿಸಲಾಗಿದೆ. ಆದರೆ ಕೆಲವು ವಿಭಾಗ ಹಾಗೂ ಉಪ ವಿಭಾಗಗಳ ಪುನರ್ ಸ್ಥಾಪನೆಯಿಂದ ಕೆಲವು ಹುದ್ದೆಗಳು 
ಹೆಚ್ಚುವರಿಯಾಗಿದ್ದು ಈ ಅಂಶಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸುವ ಬಗ್ಗೆ ಪರಿಶೀಲಿಸಬೇಕಾಗುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ 14 - 11 - 2013ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , 
ಬೆಂಗಳೂರು ಇವರು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ 
ವೃಂದದ ಹುದ್ದೆಗಳನ್ನು ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಯ ಕಛೇರಿವಾರು ಹುದ್ದೆಗಳನ್ನು 50:50ರ ಅನುಪಾತದಲ್ಲಿ ಹುದ್ದೆಗಳ 
ಹಂಚಿಕೆ ಬಗ್ಗೆ ಕಛೇರಿವಾರು ಹುದ್ದೆಗಳನ್ನು ಗುರುತು ಮಾಡಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ದಿನಾಂಕ 30 -10 -2012ರಲ್ಲಿನ 
ನಿರ್ದೇಶನಗಳು ಹಾಗೂ ಮುಖ್ಯ ಇಂಜಿನಿಯರ್, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಜಸಂಇ 176 ಸೇಎಸು 2012, ಬೆಂಗಳೂರು, ದಿನಾಂಕ: 12 - 02 -2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಲೆಕ್ಕಾಧೀಕ್ಷಕರು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಮತ್ತು 
ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ವೃಂದದ ಹುದ್ದೆಗಳನ್ನು ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿನ ಕಛೇರಿವಾರು ಹುದ್ದೆಗಳನ್ನು 
50:50ರ ಅನುಪಾತದಲ್ಲಿ ಈ ಕೆಳಕಂಡಂತೆ ಗುರುತಿಸಲಾಗಿದೆ . 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 
ಸಂಖ್ಯೆ 


ಕಛೇರಿಯ ಹೆಸರು 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿ.ದ .ಸ. 


ಪ್ರ.ದ.ಲೆ.ಪ. | 


ದ್ವಿ.ದ. ಲೆ.ಸ. 


ಧೀಕ್ಷಕರು 


ಧೀಕ್ಷಕರು 


4 
_ 4 


| 
| 


5 
2 


ವ್ಯವಸ್ಥಾಪಕ ನಿರ್ದೇಶಕರು, 
ಕಾವೇರಿ ನೀರಾವರಿ ನಿಗಮ 
ನಿಯಮಿತ, ಮೈಸೂರು 
ಮುಖ್ಯ ಇಂಜಿನಿಯರ್, 
ನೀರಾವರಿ ( ದಕ್ಷಿಣ ) ವಲಯ , 
ಮೈಸೂರು 


ಅಧೀಕ್ಷಕ ಇಂಜಿನಿಯರ್, 
ಕಬಿನಿ ಮತ್ತು ವರುಣಾ ನಾಲಾ ವೃತ್ತ, 
ಮೈಸೂರು 


5 


ಅಧೀಕ್ಷಕ ಇಂಜಿನಿಯರ್, 
ಕೃ . ರಾ . ಸಾ . ಆ. ಮತ್ತು ಮ .ನೀ . ಯೋ . 
ವೃತ್ತ, ಮಂಡ್ಯ 
ಕಾರ್ಯಪಾಲಕ ಇಂಜಿನಿಯರ್, 
ನಂ . 2 , ವಿ . ಸಿ . ಸಿ . ವಿಭಾಗ, 
ಮೈಸೂರು 
ಕಾರ್ಯಪಾಲಕ ಇಂಜಿನಿಯರ್, 
ಕಬಿನಿ ಜಲಾಶಯ ವಿಭಾಗ, 
ಕಬಿನಿ ಕಾಲೋನಿ 


ಕಾರ್ಯಪಾಲಕ ಇಂಜಿನಿಯರ್, 
ಕಬಿನಿ ಜಲಾಶಯ ವಿಭಾಗ, 
ನಂಜನಗೂಡು 


ಕಾರ್ಯಪಾಲಕ ಇಂಜಿನಿಯರ್, 
ಕಬಿನಿ ನಾಲಾ ವಿತರಣಾ ವಿಭಾಗ, 
ಟಿ. ನರಸೀಪುರ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೧೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 
ಧೀಕ್ಷಕರು 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಸ. 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ಕಾರ್ಯಪಾಲಕ ಇಂಜಿನಿಯರ್, 
ನಂ .2 , ಕಬಿನಿ ನಾಲಾ ವಿಭಾಗ, 
ಕೊಳ್ಳೇಗಾಲ 


10 


ಕಾರ್ಯಪಾಲಕ ಇಂಜಿನಿಯರ್, 
ವಿ . ಸಿ. ವಿಭಾಗ , ಮಂಡ್ಯ 


ಕಾರ್ಯಪಾಲಕ ಇಂಜಿನಿಯರ್, 
ಕೆ. ಆರ್.ಎಸ್ . ವಿಭಾಗ, 
ಕೆ. ಆರ್‌. ಸಾಗರ 


ಕಾರ್ಯಪಾಲಕ ಇಂಜಿನಿಯರ್, 
ರೂಪರೇಖಾ ಮತ್ತು ತನಿಖಾ 
ವಿಭಾಗ, ಬನ್ನೂರು 


ಕಾರ್ಯಪಾಲಕ ಇಂಜಿನಿಯರ್, 
ಮಂಚನಬೆಲೆ ವಿಭಾಗ, 
ರಾಮನಗರ 


14 


ಕಾರ್ಯಪಾಲಕ ಇಂಜಿನಿಯರ್, 
ಕೆ.ಆರ್.ಎಸ್. ಎಂ . ಮತ್ತು ಎಂ . ಐ. ಪಿ . 
ವಿಭಾಗ, ಮಳವಳ್ಳಿ 


ಕಾರ್ಯಪಾಲಕ ಇಂಜಿನಿಯರ್, 
ಹಾರಂಗಿ ನಾಲಾ ವಿಭಾಗ, 
ಸಾಲಿಗ್ರಾಮ 


16 


ಕಾರ್ಯಪಾಲಕ ಇಂಜಿನಿಯರ್, 
ಹಾರಂಗಿ ನಾಲಾ ವಿಭಾಗ, 
ಹುಣಸೂರು 


ಕಾರ್ಯಪಾಲಕ ಇಂಜಿನಿಯರ್, 
ಹಾರಂಗಿ ಪುನರ್ವಸತಿ ವಿಭಾಗ, 
ಕುಶಾಲನಗರ 
ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಮೈಸೂರು 


18 | 


19 | 


ಕಾರ್ಯಪಾಲಕ ಇಂಜಿನಿಯರ್, 
ಹಾರಂಗಿ ಜಲಾಶಯ ವಿಭಾಗ, 
ಕುಶಾಲನಗರ 


20 


| ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ತಾರಕಾ ನಾಲಾ 
ಉಪ ವಿಭಾಗ, ಹೆಚ್ . ಡಿ . ಕೋಟೆ 


21 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 


ನಂ . 3 , ಕಬಿನಿ ನಾಲಾ ಉಪ 
ವಿಭಾಗ, ಹುಲಗುಂದ 


೭೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ. ಲೆ.ಸ. 


ಪ್ರ. ದ. ಲೆ. ಪ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


22 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ನಂ .4 , ಕೆ. ಇ. ಆರ್. ಎಸ್ . 
ಆಧುನೀಕರಣ ಉಪ ವಿಭಾಗ, 
ಮಾದೇಗೌಡನಹುಂಡಿ 


23 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಅರ್ಕಾವತಿ ಜಲಾಶಯ ಉಪ 
ವಿಭಾಗ, ಹಾರೋಬೆಲೆ 


24 


ಮುಖ್ಯ ಇಂಜಿನಿಯರ್, 
ಹೇಮಾವತಿ ನಾಲಾ ವಲಯ , 
ತುಮಕೂರು 


25 


26 


ಕಾರ್ಯಪಾಲಕ ಇಂಜಿನಿಯರ್, 
ಹೇಮಾವತಿ ನಾಲಾ ತನಿಖಾ 
ವಿಭಾಗ , ಹೆಣ್ಣೂರು 
ಕಾರ್ಯಪಾಲಕ ಇಂಜಿನಿಯರ್, 
ನಂ .1, ಕಾ . ನೀ .ನಿ . ವಿಭಾಗ, 
ನಾಗವಲ್ಲಿ 
ಕಾರ್ಯಪಾಲಕ ಇಂಜಿನಿಯರ್, 
ನಂ .4 , ಹೇಮಾವತಿ ಎಡದಂಡೆ 
ನಾಲಾ ವಿಭಾಗ , ತುರುವೇಕೆರೆ 


28 


ಕಾರ್ಯಪಾಲಕ ಇಂಜಿನಿಯರ್, 
ಹೇಮಾವತಿ ನಾಲಾ ವಿಭಾಗ, 
ತುಮಕೂರು 


29 . 


ಕಾರ್ಯಪಾಲಕ ಇಂಜಿನಿಯರ್, 
ಹೇಮಾವತಿ ನಾಲಾ ವಿಭಾಗ, 
ಎಡೆಯೂರು 


ಅಧೀಕ್ಷಕ ಇಂಜಿನಿಯರ್, 
ಹೇಮಾವತಿ ನಾಲಾ ವೃತ್ತ, 
ಚನ್ನರಾಯಪಟ್ಟಣ 
ಕಾರ್ಯಪಾಲಕ ಇಂಜಿನಿಯರ್, 
ಹೇಮಾವತಿ ಅಣೆಕಟ್ಟು ವಿಭಾಗ , 
ಗೊರೂರು 


32 


ಕಾರ್ಯಪಾಲಕ ಇಂಜಿನಿಯರ್‌, 
ನಂ .1, ಹೇಮಾವತಿ ಬಲದಂಡೆ 
ನಾಲಾ ವಿಭಾಗ, ಗೊರೂರು 


ಕಾರ್ಯಪಾಲಕ ಇಂಜಿನಿಯರ್, 
ಹೇಮಾವತಿ ಬಲದಂಡೆ ನಾಲಾ 
ವಿಭಾಗ, ಹೊಳೆನರಸೀಪುರ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೧೩ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 
ಪ್ರ. ದ. ಲೆ. ಸ. 

ದ್ವಿದ.ಲೆ.ಸ. 
ಧೀಕ್ಷಕರು 


ಸಂಖ್ಯೆ 


ಲೆಕ್ಕಾ 


ಪ್ರ. ದ. ಲೆ. ಸ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


34 ಕಾರ್ಯಪಾಲಕ ಇಂಜಿನಿಯರ್, 

ಯಗಚಿ ಯೋಜನಾ ವಿಭಾಗ, 
ಬೇಲೂರು 


35 


ಕಾರ್ಯಪಾಲಕ ಇಂಜಿನಿಯರ್, 
ನಂ .1, ಹೇಮಾವತಿ ಎಡದಂಡೆ 
ನಾಲಾ ವಿಭಾಗ, 
ಚನ್ನರಾಯಪಟ್ಟಣ 
ಕಾರ್ಯಪಾಲಕ ಇಂಜಿನಿಯರ್, 
ನಂ .3, ಹೇಮಾವತಿ ಎಡದಂಡೆ 
ನಾಲಾ ವಿಭಾಗ, ಕೃಷ್ಣರಾಜಪೇಟೆ 


36 . 


37 


ಕಾರ್ಯಪಾಲಕ ಇಂಜಿನಿಯರ್, 
ನಂ .6 , ಹೇಮಾವತಿ ಎಡದಂಡೆ 
ನಾಲಾ ವಿಭಾಗ, ಪಾಂಡವಪುರ 


_ 38 


ಕಾರ್ಯಪಾಲಕ ಇಂಜಿನಿಯರ್, 
ನಂ .7, ಹೇಮಾವತಿ ಎಡದಂಡೆ 
ನಾಲಾ ವಿಭಾಗ, ನಾಗಮಂಗಲ 


_ 39 


| ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಗೊರೂರು 


40 


| 


3 


| 


10 


ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತ, ಧಾರವಾಡ 


ಮುಖ್ಯ ಇಂಜಿನಿಯರ್, 
ನೀರಾವರಿ (ಉತ್ತರ) ವಲಯ, 
ಬೆಳಗಾವಿ 


42 


ಅಧೀಕ್ಷಕ ಇಂಜಿನಿಯರ್, 
ಆರ್. ಅಂಡ್ ಆರ್ ವೃತ್ತ , ಅಥಣಿ 


43 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 2 , ಆ‌ , ಅಂಡ್ ಆರ್ 
ವಿಭಾಗ, ಹಿಪ್ಪರಗಿ 


44 


ಕಾರ್ಯಪಾಲಕ ಇಂಜಿನಿಯರ್, 
ಹೆಚ್. ಬಿ . ಸಿ. ವಿಭಾಗ, ಅಥಣಿ 


45 


ಕಾರ್ಯಪಾಲಕ ಇಂಜಿನಿಯರ್, 
ಘ . ಬ . ದಂ . ಕಾ . ನಿ . ವಿಭಾಗ, ನಂ . 2, 
ಹಿಡಕಲ್ ಡ್ಯಾಂ 


46 . 


ಕಾರ್ಯಪಾಲಕ ಇಂಜಿನಿಯರ್, 
ಘ. ಬ. ದಂ . ಕಾ . ನಿ. ವಿಭಾಗ, ನಂ .3, 
ಗೋಕಾಕ್ 


೭೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


ಕಾರ್ಯಪಾಲಕ ಇಂಜಿನಿಯರ್, 
ಘ. ಬ. ದಂ . ಕಾ .ನಿ. ವಿಭಾಗ , ನಂ .4, 
ಚಿಕ್ಕೋಡಿ 


48 


ಕಾರ್ಯಪಾಲಕ ಇಂಜಿನಿಯರ್, 
ಘ. ಬ . ದಂ . ಕಾ .ನಿ . ವಿಭಾಗ, ನಂ .5, 
ಕೌಜಲಗಿ 


49 | 


ಕಾರ್ಯಪಾಲಕ ಇಂಜಿನಿಯರ್, 
ಎಂ . ಬಿ .ಸಿ. ವಿಭಾಗ, ನಂ . 1, 
ಗದ್ದನಕೇರಿ, ಕ್ಯಾಂಪ್ || 
ಬಾಗಲಕೋಟೆ 


50 


ಕಾರ್ಯಪಾಲಕ ಇಂಜಿನಿಯರ್, 
ಘ. ಬ . ದಂ . ಕಾ .ನಿ . ವಿಭಾಗ , ನಂ .1, 
ಘಟಪ್ರಭಾ 


_ 51 | ಕಾರ್ಯಪಾಲಕ ಇಂಜಿನಿಯರ್, 

ಘ . ಬ . ದಂ . ಕಾ . ನಿ . ವಿಭಾಗ, ನಂ .2, 
ಜಮಖಂಡಿ 


52 


ಕಾರ್ಯಪಾಲಕ ಇಂಜಿನಿಯರ್, 
ಘ . ಬ . ದಂ . ಕಾ . ನಿ . ವಿಭಾಗ, ನಂ .3 , 
ಬೀಳಗಿ 


53 


ಕಾರ್ಯಪಾಲಕ ಇಂಜಿನಿಯರ್, 
ಆರ್. ಅಂಡ್ ಆರ್ ವಿಭಾಗ, ಅಥಣಿ 


54 


ಕಾರ್ಯಪಾಲಕ ಇಂಜಿನಿಯರ್, 
ಆರ್. ಅಂಡ್ ಆರ್ ವಿಭಾಗ, 
ಹಾರೋಗೇರಿ 


SS 


- 


- 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, ಹಿಡಕಲ್ 
ಡ್ಯಾಂ 
ಮುಖ್ಯ ಇಂಜಿನಿಯರ್, ಮಲಪ್ರಭಾ 
ಯೋಜನಾ ವಲಯ, ಧಾರವಾಡ 


56 


- 


| 


ಅಧೀಕ್ಷಕ ಇಂಜಿನಿಯರ್, 
ಮ . ಬ . ದಂ . ಕಾ . ನಿ. ವೃತ್ತ, ಧಾರವಾಡ 


_58 


| ಕಾರ್ಯಪಾಲಕ ಇಂಜಿನಿಯರ್, 

ಮ .ಎ . ದಂ . ಕಾ .ನಿ. ವಿಭಾಗ, ನಂ .1, 
ರಾಮದುರ್ಗ 


59 


1 


ಕಾರ್ಯಪಾಲಕ ಇಂಜಿನಿಯರ್, 
ಮ . ಎ . ದಂ . ಕಾ . ನಿ . ವಿಭಾಗ , ನಂ .2 , 
ನವಿಲುತೀರ್ಥ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೧೫ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 

[ ಪ್ರದ೮.ಸ. ದ್ವಿದಲೆ.. | 

ಪ್ರ. ದ. ಲೆ. ಸ. 
ಧೀಕ್ಷಕರು 


ಸಂಖ್ಯೆ 


ಲೆಕ್ಕಾ 


( ಪ್ರದ.ಲೆ. 


ಪ್ರ. ದ. ಲೆ. ಸ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


60 


ಕಾರ್ಯಪಾಲಕ ಇಂಜಿನಿಯರ್, 
ಮ . ಎ . ದಂ . ಕಾ . ನಿ. ವಿಭಾಗ, ನಂ .3 , 
ಬಾದಾಮಿ 


61 


| ಕಾರ್ಯಪಾಲಕ ಇಂಜಿನಿಯರ್, 
ಕಾರ್ಯಾಗಾರ ಮತ್ತು ಯಾಂತ್ರಿಕ 
ವಿಭಾಗ, ನವಿಲುತೀರ್ಥ 


62. 


ಕಾರ್ಯಪಾಲಕ ಇಂಜಿನಿಯರ್, 
ಕಳಸಾ ಯೋಜನಾ ವಿಭಾಗ, 
ಖಾನಾಪುರ 


2 
, 


63 


| ಕಾರ್ಯಪಾಲಕ ಇಂಜಿನಿಯರ್, 

ಮ . ಬ . ದಂ . ಕಾ . ನಿ. ವಿಭಾಗ, ನಂ .1, 
ನರಗುಂದ 


64 


ಕಾರ್ಯಪಾಲಕ ಇಂಜಿನಿಯರ್, 
ಮ . ಬ . ದಂ . ಕಾ . ನಿ. ವಿಭಾಗ, ನಂ .3 , 
ಬ್ಯಾಹಟ್ಟಿ 
ಕಾರ್ಯಪಾಲಕ ಇಂಜಿನಿಯರ್, 
ಮ . ಬ. ದಂ . ಕಾ . ನಿ. ವಿಭಾಗ , ನಂ .4, 
ನವಲಗುಂದ 


65 


66 


ಕಾರ್ಯಪಾಲಕ ಇಂಜಿನಿಯರ್, 
ಮ . ಬ . ದಂ . ಕಾ . ನಿ. ವಿಭಾಗ, ನಂ .5 , 
ರೋಣ 


67 


ಕಾರ್ಯಪಾಲಕ ಇಂಜಿನಿಯರ್, 
ಶಿಗ್ಗಾಂವ್ ಏತ ನೀರಾವರಿ 
ಯೋಜನಾ ವಿಭಾಗ , ಧಾರವಾಡ 


68 


| 


69 


ಮುಖ್ಯ ಇಂಜಿನಿಯರ್, 
ವರಾಹಿ ಯೋಜನಾ ವಲಯ, 
ಸಿದ್ದಾಪುರ 
ಕಾರ್ಯಪಾಲಕ ಇಂಜಿನಿಯರ್, 
ವರಾಹಿ ಯೋಜನಾ ವಿಭಾಗ, 
ಸಿದ್ದಾಪುರ 
ಕಾರ್ಯಪಾಲಕ ಇಂಜಿನಿಯರ್, 
ವರಾಹಿ ಜಲಾಶಯ ಯೋಜನಾ 

ವಿಭಾಗ, ನಂ . 2 , ಸಿದ್ದಾಪುರ 
- 71 | ಮುಖ್ಯ ಇಂಜಿನಿಯರ್, 

ತುಂಗಾ ಮೇಲ್ದಂಡೆ ಯೋಜನಾ 
ವಲಯ , ಶಿವಮೊಗ್ಗ 


12 


ಅಧೀಕ್ಷಕ ಇಂಜಿನಿಯರ್, 
ತುಂಗಾ ಮೇಲ್ದಂಡೆ ಯೋಜನಾ 
ವೃತ್ತ, ಶಿವಮೊಗ್ಗ 


೭೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


73 


ಅಧೀಕ್ಷಕ ಇಂಜಿನಿಯರ್‌, 
ಭದ್ರಾ ಯೋಜನಾ ವೃತ್ತ, 
ಬಿ .ಆರ್. ಪ್ರಾಜೆಕ್ಟ್ 


14 


ಕಾರ್ಯಪಾಲಕ ಇಂಜಿನಿಯರ್, 
ತುಂಗಾ ಮೇಲ್ದಂಡೆ ಯೋಜನಾ 
ವಿಭಾಗ, ಶಿವಮೊಗ್ಗ 
ಕಾರ್ಯಪಾಲಕ ಇಂಜಿನಿಯರ್‌, 
ತುಂಗಾ ಮೇಲ್ದಂಡೆ ಯೋಜನಾ 
ವಿಭಾಗ , ಹೊನ್ನಾಳಿ 


75 . 


76 


77 


ಕಾರ್ಯಪಾಲಕ ಇಂಜಿನಿಯರ್, 
ತುಂಗಾ ಮೇಲ್ದಂಡೆ ಯೋಜನಾ 
ವಿಭಾಗ, ರಟ್ಟೆಹಳ್ಳಿ 
ಕಾರ್ಯಪಾಲಕ ಇಂಜಿನಿಯರ್, 
ತುಂಗಾ ಮೇಲ್ದಂಡೆ ಯೋಜನಾ 
ವಿಭಾಗ, ರಾಣೆಬೆನ್ನೂರು 
ಕಾರ್ಯಪಾಲಕ ಇಂಜಿನಿಯರ್, 
ದಂಡಾವತಿ ಜಲಾಶಯ ಯೋಜನಾ 
ವಿಭಾಗ, ಶಿಕಾರಿಪುರ 


- 


- 


_ 79 | 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಶಿವಮೊಗ್ಗ 
ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ನಾಲಾ ವಿಭಾಗ, ನಂ .3, 
ಮಲೆಬೆನ್ನೂರು 


- 80 | 


- 81 


| ಕಾರ್ಯಪಾಲಕ ಇಂಜಿನಿಯರ್, 

ಬಿ .ಆರ್‌. ಎಲ್. ಬಿ . ಸಿ. ವಿಭಾಗ, ನಂ .4 , 
ಭದ್ರಾವತಿ 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ನಾಲಾ ವಿಭಾಗ, ನಂ .5 , 
ದಾವಣಗೆರೆ 


83 


ಮುಖ್ಯ ಇಂಜಿನಿಯರ್, 
ನೀರಾವರಿ ಯೋಜನೆಗಳ ವಲಯ , 
ಗುಲ್ಬರ್ಗಾ 
ಅಧೀಕ್ಷಕ ಇಂಜಿನಿಯರ್, 
ನೀರಾವರಿ ಯೋಜನಾ ನಿರ್ಮಾಣ 
ವೃತ್ತ, ಗುಲ್ಬರ್ಗಾ 


84 


ಕಾರ್ಯಪಾಲಕ ಇಂಜಿನಿಯರ್, 
ಐ . ಪಿ . ಸಿ . ವಿಭಾಗ, ನಂ . 1 , 
ಗುಲ್ಬರ್ಗಾ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೧೭ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 
ಪ್ರ. ದ. ಲೆ. ಸ. 

ದ್ವಿದ.ಲೆ.ಸ. 
ಧೀಕ್ಷಕರು 

| 5 


ಪ್ರ. ದ. ಲೆ. ಪ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


ಕಾರ್ಯಪಾಲಕ ಇಂಜಿನಿಯರ್, 
ಎಂ .ಎಲ್. ಪಿ . ವಿಭಾಗ, ನಂ . 3, 
ಸುಲೇಪೇಟೆ 


87 


ಕಾರ್ಯಪಾಲಕ ಇಂಜಿನಿಯರ್, 
ಬೆಣ್ಣೆತೋರಾ ಯೋಜನಾ ವಿಭಾಗ, 
ನಂ .4 , ಹೆಬ್ಬಾಳ 


88 


ಕಾರ್ಯಪಾಲಕ ಇಂಜಿನಿಯರ್, 
ಭೀಮಾ ಏತ ನೀರಾವರಿ ಯೋಜನಾ 
ವಿಭಾಗ, ಅಫಜಲ್‌ಪುರ 


89 


ಕಾರ್ಯಪಾಲಕ ಇಂಜಿನಿಯರ್, 
ಗಂಡೂರಿ ನಾಲಾ ಯೋಜನಾ 
ವಿಭಾಗ, ಮಹಾಗಾಂವ್, ಕ್ಯಾಂಪ್|| 
ಅಫಜಲ್‌ಪುರ 


90 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಬೆಣ್ಣೆತೋರಾ 
ಅಣೆಕಟ್ಟು ಉಪ ವಿಭಾಗ , 
ಹರಸೂರು 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಗಂಡೋರಿ ನಾಲಾ 
ಯೋಜನಾ ಉಪ ವಿಭಾಗ, ನಂ .2 , 
ಮಹಾಗಾಂವ್ ಕ್ರಾಸ್ , ಕ್ಯಾಂಪ್|| 
ಅಫಜಲ್‌ಪುರ 


92 


| 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, ಗಂಡೋರಿ ನಾಲಾ 
ಯೋಜನಾ ಉಪ ವಿಭಾಗ , ನಂ .3, 
ಮಹಾಗಾಂವ್ ಕ್ರಾಸ್, ಕ್ಯಾಂಪ್ 
ಅಫಜಲ್‌ಪುರ 


93 . 


ಕಾರ್ಯಪಾಲಕ ಇಂಜಿನಿಯರ್, 
ಕೆ. ಪಿ . ಸಿ . ವಿಭಾಗ, ನಂ . 1, ಬೀದರ್ 


94 


ಕಾರ್ಯಪಾಲಕ ಇಂಜಿನಿಯರ್, 
ಕೆ. ಪಿ . ಸಿ . ವಿಭಾಗ, ನಂ . 2 , ಭಾಲ್ಕಿ 


95 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಗುಲ್ಬರ್ಗಾ 


96 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಗುಣ ನಿಯಂತ್ರಣ 
ಉಪ ವಿಭಾಗ, ಗುಲ್ಬರ್ಗಾ 


97 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಗುಣ ನಿಯಂತ್ರಣ 
ಉಪ ವಿಭಾಗ, ನಂ . 3, ಹಾಲಹಳ್ಳಿ 


೭೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 
ಧೀಕ್ಷಕರು 


ಪ್ರ. ದ. ಲೆ. ಸ. 


ದ್ವಿದ. ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


98 


ಮುಖ್ಯ ಇಂಜಿನಿಯರ್, ಭದ್ರಾ 
ಮೇಲ್ದಂಡೆ ಯೋಜನಾ ವಲಯ , 
ಚಿತ್ರದುರ್ಗ 


99 


100 | 


101 


ಅಧೀಕ್ಷಕ ಇಂಜಿನಿಯರ್, ಭದ್ರಾ 
ಮೇಲ್ದಂಡೆ ಯೋಜನಾ ವೃತ್ತ, ನಂ .1, 
ಬಿ.ಆರ್. ಪ್ರಾಜೆಕ್ಟ್ 
ಅಧೀಕ್ಷಕ ಇಂಜಿನಿಯರ್, ಭದ್ರಾ 
ಮೇಲ್ದಂಡೆ ಯೋಜನಾ ವೃತ್ತ, 
ನಂ . 2, ಚಿತ್ರದುರ್ಗ 
ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 1, ಗಾಜನೂರು 
ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 2, ಬಿ. ಆರ್ . ಪ್ರಾಜೆಕ್ಟ್ 
ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 3 , ಅಜ್ಜಂಪುರ 
ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ , ನಂ . 4 , ಹೊಸದುರ್ಗ 


102 


103 


104 


_ 105 | 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 5, ಚಿತ್ರದುರ್ಗ 


106 


| 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ , ನಂ . 6 , ಚಳ್ಳಕೆರೆ 


107 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 7 , ಹಿರಿಯೂರು 


108 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . ೨ , ಶಿರಾ 


109 


ಕಾರ್ಯಪಾಲಕ ಇಂಜಿನಿಯರ್, 
ಭದ್ರಾ ಮೇಲ್ದಂಡೆ ಯೋಜನಾ 
ವಿಭಾಗ, ನಂ . 11 , ಕೋಲಾರ 


110 | 


ವ್ಯವಸ್ಥಾಪಕ ನಿರ್ದೇಶಕರು, 
ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ, 
ಆಲಮಟ್ಟಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೧೯ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 
ಪ್ರ. ದ. ಲೆ. ಸ. 

ದ್ವಿದ.ಲೆ.ಸ. 
ಧೀಕ್ಷಕರು 

5 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


0 


| 


N 


ill | ಪ್ರಧಾನ ಮುಖ್ಯ ಲೆಕ್ಕಾಧಿಕಾರಿಗಳು, 

ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ, 

ಆಲಮಟ್ಟಿ 
112 ಮುಖ್ಯ ಇಂಜಿನಿಯರ್, 

ಅಣೆಕಟ್ಟು ವಲಯ , ಆಲಮಟ್ಟಿ 
_ 113 | ಕಾರ್ಯಪಾಲಕ ಇಂಜಿನಿಯರ್, 

ಅಣೆಕಟ್ಟು ವಿಭಾಗ, ಆಲಮಟ್ಟಿ 


114 


ಕಾರ್ಯಪಾಲಕ ಇಂಜಿನಿಯರ್, 
ಎ .ಎಲ್. ಬಿ . ಸಿ . ವಿಭಾಗ , ಆಲಮಟ್ಟಿ 


115 | ಕಾರ್ಯಪಾಲಕ ಇಂಜಿನಿಯರ್, 

ಎ. ಆರ್‌. ಬಿ . ಸಿ. ವಿಭಾಗ, ಆಲಮಟ್ಟಿ 


116 


ಕಾರ್ಯಪಾಲಕ ಇಂಜಿನಿಯರ್, 
ಮು . ಏ . ನೀ . ವಿಭಾಗ, ನಂ . 1, 
ಮುಟ್ಟಿಹಾಳ 


117 


ಕಾರ್ಯಪಾಲಕ ಇಂಜಿನಿಯರ್, 
ಮು . ಏ.ನೀ . ವಿಭಾಗ, ನಂ . 2, 
ಮುಟ್ಟಿಹಾಳ 


118 


| ಕಾರ್ಯಪಾಲಕ ಇಂಜಿನಿಯರ್, 
ಎಫ್. ಐ.ಸಿ. ವಿಭಾಗ, ನಂ . 3, 
ಆಲಮಟ್ಟಿ 


119 | 


120 


121 . 


ಕಾರ್ಯಪಾಲಕ ಇಂಜಿನಿಯರ್, 
ಮು . ಏ . ನೀ . ವಿಭಾಗ, ನಂ . 3, 
ಹೂವಿನಹಿಪ್ಪರಗಿ, ಮುಟ್ಟಿಹಾಳ 
ಕಾರ್ಯಪಾಲಕ ಇಂಜಿನಿಯರ್, 
ಮು . ಏ. ನೀ . ವಿಭಾಗ, ನಂ . 4 , 
ದೇವರಹಿಪ್ಪರಗಿ, ಕ್ಯಾಂಪ್|| 
ಮುಟ್ಟಿಹಾಳ 
ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಎಫ್. ಐ.ಸಿ. ಉಪ ವಿಭಾಗ, ನಂ . 11, 
ಆಲಮಟ್ಟಿ 
ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಎಫ್. ಐ. ಸಿ. ಉಪ ವಿಭಾಗ, ನಂ . 12 , 
ಆಲಮಟ್ಟಿ 
ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಎಫ್. ಐ. ಸಿ. ಉಪ ವಿಭಾಗ, ನಂ . 15 , 
ಆಲಮಟ್ಟಿ 


122 


123 


೭೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


124 


ಮುಖ್ಯ ಇಂಜಿನಿಯರ್, 
ಕಾಲುವೆ ವಲಯ, ನಂ . 1, 
ಭೀಮರಾಯನಗುಡಿ 


125 


| ಕಾರ್ಯಪಾಲಕ ಇಂಜಿನಿಯರ್, 

ಜೆ. ಬಿ.ಸಿ. ವಿಭಾಗ, ನಂ . 2, 
ಚಿಗರಳ್ಳಿ 


126 


ಕಾರ್ಯಪಾಲಕ ಇಂಜಿನಿಯರ್, 
ಜೆ . ಬಿ . ಸಿ. ವಿಭಾಗ, ನಂ . 3 , 

ಚಿಗರಳ್ಳಿ 
127 | ಕಾರ್ಯಪಾಲಕ ಇಂಜಿನಿಯರ್, 

ಎಸ್. ಬಿ.ಸಿ. ಓ. ಮತ್ತು ಎಂ . 
ವಿಭಾಗ, ಭೀಮರಾಯನಗುಡಿ 


128 


ಕಾರ್ಯಪಾಲಕ ಇಂಜಿನಿಯರ್, 
ಎಸ್. ಬಿ.ಸಿ. ಓ. ಮತ್ತು ಎಂ . 
ವಿಭಾಗ, ಖಾನಾಪುರ 


129 


_ 130 


ಕಾರ್ಯಪಾಲಕ ಇಂಜಿನಿಯರ್, 
ಎಸ್. ಬಿ.ಸಿ. ಓ . ಮತ್ತು ಎಂ . 
ವಿಭಾಗ , ಚಿಗರಳ್ಳಿ 
| ಕಾರ್ಯಪಾಲಕ ಇಂಜಿನಿಯರ್, 
ಎನ್. ಆರ್. ಬಿ.ಸಿ. ವಿಭಾಗ , ನಂ . 4, 
ಚಿಕ್ಕಹೊನ್ನಕುಣಿ 
ಕಾರ್ಯಪಾಲಕ ಇಂಜಿನಿಯರ್, 
ಎನ್.ಆರ್. ಬಿ.ಸಿ . ವಿಭಾಗ, ನಂ . 6, 

ಚಿಕ್ಕಹೊನ್ನಕುಣಿ 
| ಕಾರ್ಯಪಾಲಕ ಇಂಜಿನಿಯರ್, 
ಸನ್ನತಿ ಏತ ನೀರಾವರಿ ವಿಭಾಗ, 
ಖಾನಾಪುರ 


131 


132 


133 | ಮುಖ್ಯ ಇಂಜಿನಿಯರ್, 

ಕಾಲುವೆ ವಲಯ , ನಂ . 2, 
ರಾಂಪುರ 


134 | ಕಾರ್ಯಪಾಲಕ ಇಂಜಿನಿಯರ್, 

ಐ . ಬಿ . ಸಿ . ವಿಭಾಗ, ರಾಂಪುರ 


135 


ಕಾರ್ಯಪಾಲಕ ಇಂಜಿನಿಯರ್, 
ಐ . ಬಿ . ಸಿ. ವಿಭಾಗ, ನಂ . 1 , 
ಕೆಂಭಾವಿ 


136 


ಕಾರ್ಯಪಾಲಕ ಇಂಜಿನಿಯರ್, 
ಐ . ಬಿ . ಸಿ. ವಿಭಾಗ, ನಂ . 2, 
ಅಲಮೇಲ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೨೧ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 
ಪ್ರ. ದ. ಲೆ. ಸ. 

ದ್ವಿದ.ಲೆ.ಸ. 
ಧೀಕ್ಷಕರು 


ಸಂಖ್ಯೆ 


ಲೆಕ್ಕಾ 


ಪ್ರ. ದ. ಲೆ. ಸ. | 


ದ್ವಿ. ದ. ಲೆ. ಸ. 


ಧೀಕ್ಷಕರು 


137 


ಕಾರ್ಯಪಾಲಕ ಇಂಜಿನಿಯರ್, 
ಐ. ಬಿ.ಸಿ. ಮತ್ತು ಪೋ . ವಿಭಾಗ, 
ನಂ . 8, ಝಳಕಿ 


138 


ಕಾರ್ಯಪಾಲಕ ಇಂಜಿನಿಯರ್, 
ಎಫ್. ಐ . ಸಿ. ವಿಭಾಗ, ನಂ . 4 , 
ಅಲಮೇಲ 


139 


ಮುಖ್ಯ ಇಂಜಿನಿಯರ್, 
ಓ , ಅಂಡ್ ಎಂ ., 
ನಾರಾಯಣಪುರ 


140 


| 


ಕಾರ್ಯಪಾಲಕ ಇಂಜಿನಿಯರ್, 
ಅಣೆಕಟ್ಟು ವಿಭಾಗ, 
ನಾರಾಯಣಪುರ 


141 


ಕಾರ್ಯಪಾಲಕ ಇಂಜಿನಿಯರ್, 
ನಾ . ಎ . ದಂ . ಕಾ . ನಿ . ವಿಭಾಗ, 
ರೋಡಲಬಂಡಾ 


142 


ಕಾರ್ಯಪಾಲಕ ಇಂಜಿನಿಯರ್, 
ನಾ . ಎ . ದಂ . ಕಾ . ನಿ. ವಿಭಾಗ , 
ಹುಣಸಗಿ 


143 


ಕಾರ್ಯಪಾಲಕ ಇಂಜಿನಿಯರ್, 
ನಾ . ಬ . ದಂ . ಕಾ .ನಿ. ವಿಭಾಗ, ನಂ . 5 , 
ರೋಡಲಬಂಡಾ 


144 


ಅಧೀಕ್ಷಕ ಇಂಜಿನಿಯರ್ ( ಗುನಿವಿ), 
ವೃ . ನಿ. ರವರ ಕಛೇರಿ, 
ಕೃಭಾ. ಜ . ನಿ. ನಿ., ಕ್ಯಾಂಪ್: 
ಭೀಮರಾಯನಗುಡಿ 


145 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, ನಂ . 1, 
ಆಲಮಟ್ಟಿ 


146 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಭೀಮರಾಯನಗುಡಿ 


147 


ಅಧೀಕ್ಷಕ ಇಂಜಿನಿಯರ್, 
ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ 
ವೃತ್ತ, ಕೃ . ಮೇ . ಯೋ .. 
ಬಾಗಲಕೋಟೆ 


148 


ಕಾರ್ಯಪಾಲಕ ಇಂಜಿನಿಯರ್, 
ಪುನರ್ವಸತಿ ವಿಭಾಗ, ನಂ . 2 , 
ಆಲಮಟ್ಟಿ 


೭೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ಪ್ರ. ದ. ಲೆ. ಪ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ದ್ವಿದ.ಲೆ.ಸ. 
_ 5 


ಧೀಕ್ಷಕರು 


1 


149 


ಕಾರ್ಯಪಾಲಕ ಇಂಜಿನಿಯರ್, 
ಪುನರ್ವಸತಿ ವಿಭಾಗ, ನಂ . 3, 
ಜಮಖಂಡಿ 


150 


| ಕಾರ್ಯಪಾಲಕ ಇಂಜಿನಿಯರ್, 
ಪುನರ್ವಸತಿ ವಿಭಾಗ, ನಂ . 4, 
ಬಾಗಲಕೋಟೆ 


151 


ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ( ದಕ್ಷಿಣ) ವಲಯ , 
ಬೆಂಗಳೂರು 


152 | ಅಧೀಕ್ಷಕ ಇಂಜಿನಿಯರ್, 

ಸಣ್ಣ ನೀರಾವರಿ ವೃತ್ತ, 
ಬೆಂಗಳೂರು 


153 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಬೆಂಗಳೂರು 


154 


| 


- 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ,ಕೋಲಾರ 


155 


- 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಚಿಕ್ಕಬಳ್ಳಾಪುರ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ತುಮಕೂರು 


156 


157 


ಕಾರ್ಯಪಾಲಕ ಇಂಜಿನಿಯರ್‌, 


ಸಣ್ಣ ನೀರಾವರಿ ವಿಭಾಗ, 
ಚಿತ್ರದುರ್ಗ 


158 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಶಿವಮೊಗ್ಗ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಮೈಸೂರು 


159 


_ 160 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಹಾಸನ 


161 ಕಾರ್ಯಪಾಲಕ ಇಂಜಿನಿಯರ್, 

ಸಣ್ಣ ನೀರಾವರಿ ವಿಭಾಗ, 

ಮಂಗಳೂರು 
162 | ಕಾರ್ಯಪಾಲಕ ಇಂಜಿನಿಯರ್‌, 

ಸಣ್ಣ ನೀರಾವರಿ ಗುಣ ನಿಯಂತ್ರಣ 
ವಿಭಾಗ , ಬೆಂಗಳೂರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೨೩ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಜಲ ಸಂಪನ್ಮೂಲ ಇಲಾಖೆ 
ಲೆಕ್ಕಾ 
ಪ್ರ. ದ. ಲೆ. ಸ. 

ದ್ವಿದ.ಲೆ.ಸ. 
ಧೀಕ್ಷಕರು 

5 . 


ಪ್ರ. ದ. ಲೆ. ಪ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


163 | ಮುಖ್ಯ ಇಂಜಿನಿಯರ್, 

ಸಣ್ಣ ನೀರಾವರಿ (ಉತ್ತರ) ವಲಯ, 
ಬಿಜಾಪುರ 


164 


- 


- 


1 


ಅಧೀಕ್ಷಕ ಇಂಜಿನಿಯರ್, 
ಸಣ್ಣ ನೀರಾವರಿ ವೃತ್ತ, 
ಬೆಳಗಾವಿ 


165 


ಅಧೀಕ್ಷಕ ಇಂಜಿನಿಯರ್, 
ಸಣ್ಣ ನೀರಾವರಿ ವೃತ್ತ, 
ಗುಲ್ಬರ್ಗಾ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಬೆಳಗಾವಿ 


166 . 


_ 167 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಧಾರವಾಡ 


168 | 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಬಿಜಾಪುರ 


_ 169 


170 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಶಿರಸಿ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, 
ಗುಲ್ಬರ್ಗಾ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಬೀದರ್ 
ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ 


171 


172 


173 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ವಿಭಾಗ, ಬಳ್ಳಾರಿ 


174 


ಕಾರ್ಯಪಾಲಕ ಇಂಜಿನಿಯರ್, 
ಸಣ್ಣ ನೀರಾವರಿ ಗುಣ ನಿಯಂತ್ರಣ 
ವಿಭಾಗ, ಧಾರವಾಡ 


175 


ಮುಖ್ಯ ಇಂಜಿನಿಯರ್, 
ಬಿ . ಟಿ. ಡಿ . ಎ ., ಬಾಗಲಕೋಟೆ 


176 


ಕಾರ್ಯಪಾಲಕ ಇಂಜಿನಿಯರ್, 
ಬಿ . ಟಿ . ಡಿ. ಎ . ವಿಭಾಗ, ನಂ . 1, 
ಬಾಗಲಕೋಟೆ 


೭೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಪ . | 


ದ್ವಿ . ದ . ಲೆ . ಸ. 


ಧೀಕ್ಷಕರು 


ಧೀಕ್ಷಕರು 


|- 


177 | ಕಾರ್ಯಪಾಲಕ ಇಂಜಿನಿಯರ್, 

ಬಿ . ಟಿ . ಡಿ. ಎ . ವಿಭಾಗ, ನಂ . 2 , 
ಬಾಗಲಕೋಟೆ 


178 | ಮುಖ್ಯ ಲೆಕ್ಕಾಧಿಕಾರಿಗಳು, 

ಬಿ . ಟಿ. ಡಿ . ಎ ., ಬಾಗಲಕೋಟೆ 


179 


- 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು , 
ಬಿ. ಟಿ. ಡಿ. ಎ ., ಬಾಗಲಕೋಟೆ 


180 | 


ಪುನರ್ವಸತಿ ಅಧಿಕಾರಿಗಳು , 
ಬಿ . ಟಿ. ಡಿ. ಎ ., ಬಾಗಲಕೋಟೆ 


-| 


181 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಬಿ . ಟಿ . ಡಿ . ಎ . ಉಪ ವಿಭಾಗ, ನಂ . 1, 
ಬಾಗಲಕೋಟೆ 


182 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಬಿ . ಟಿ. ಡಿ . ಎ , ಉಪ ವಿಭಾಗ , ನಂ . 2 , 
ಬಾಗಲಕೋಟೆ 


183 


| 


- 


| 


1 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಬಿ . ಟಿ . ಡಿ . ಎ . ಉಪ ವಿಭಾಗ, ನಂ . 3 , 
ಬಾಗಲಕೋಟೆ 


184 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ಬಿ . ಟಿ . ಡಿ. ಎ . ಉಪ ವಿಭಾಗ, ನಂ . 4, 
ಬಾಗಲಕೋಟೆ 


| 


- 


185 | ಮುಖ್ಯ ಇಂಜಿನಿಯರ್, 

ಹೈಡ್ರಾಲಜಿ ಮತ್ತು ಕೇಂದ್ರ ಯಾಂತ್ರಿಕ 

ಸಂಸ್ಥೆ, ಬೆಂಗಳೂರು 
186 | ಮುಖ 

ಮುಖ್ಯ ಇಂಜಿನಿಯರ್, 
ಹೈಡ್ರಾಲಜಿ ಮತ್ತು ಕೇಂದ್ರ ಯಾಂತ್ರಿಕ 
ಸಂಸ್ಥೆ , ಹೈಡ್ರಾಲಜಿ ಘಟಕ, 
ಬೆಂಗಳೂರು 


2 


187 


| ಕಾರ್ಯಪಾಲಕ ಇಂಜಿನಿಯರ್, 
ಕಾರ್ಯಾಗಾರ ಮತ್ತು ಯಾಂತ್ರಿಕ 
ವಿಭಾಗ , ಭೀಮರಾಯನಗುಡಿ 


188 


ಕಾರ್ಯಪಾಲಕ ಇಂಜಿನಿಯರ್, 
ಕಾರ್ಯಾಗಾರ ಮತ್ತು ಯಾಂತ್ರಿಕ 
ವಿಭಾಗ, ಗೊರೂರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೨೫ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ.ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


189 | 


ಕಾರ್ಯಪಾಲಕ ಇಂಜಿನಿಯರ್, 
ಕಾರ್ಯಾಗಾರ ಮತ್ತು ಯಾಂತ್ರಿಕ 
ವಿಭಾಗ, ಹುಣಸಗಿ 


190 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ಕಾರ್ಯಾಗಾರ 
ಮತ್ತು ಯಾಂತ್ರಿಕ ಉಪ ವಿಭಾಗ, 
ಯರಮರಸ್ 


191 | ಮುಖ್ಯ ಇಂಜಿನಿಯರ್‌, ನೀರಾವರಿ 

ಕೇಂದ್ರ ವಲಯ , ಮುನಿರಾಬಾದ್ 


192 


ಕಾರ್ಯಪಾಲಕ ಇಂಜಿನಿಯರ್‌, 
ನಂ .1, ತುಂಗಭದ್ರಾ ಜಲಾಶಯ 
ವಿಭಾಗ, ಮುನಿರಾಬಾದ್ 


193 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 2 , ಕಾಲುವೆ ವಿಭಾಗ, 
ವಡ್ಡರಹಟ್ಟಿ 


194 


_ 195 


ಕಾರ್ಯಪಾಲಕ ಇಂಜಿನಿಯರ್, 

ನಂ . 6, ಕಾಲುವೆ ವಿಭಾಗ , ಬಳ್ಳಾರಿ 
| ಕಾರ್ಯಪಾಲಕ ಇಂಜಿನಿಯರ್, 

ನಂ . 3 , ಕಾಲುವೆ ವಿಭಾಗ, 
ಸಿಂಧನೂರು 


196 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 5, ಕಾಲುವೆ ವಿಭಾಗ , 
ಯರಮರಸ್ 


197 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 4, ಕಾಲುವೆ ವಿಭಾಗ, 
ಸಿರವಾರ 


198 | 


ಕಾರ್ಯಪಾಲಕ ಇಂಜಿನಿಯರ್, 
ಗುಣ ನಿಯಂತ್ರಣ ವಿಭಾಗ, 
ಮುನಿರಾಬಾದ್ 


199 


ನಿರ್ದೇಶಕರು, ಕರ್ನಾಟಕ 
ಇಂಜಿನಿಯರಿಂಗ್ ಸಂಶೋಧನಾ 
ಕೇಂದ್ರ, ಕೃಷ್ಣರಾಜಸಾಗರ 


200 | 


ಮುಖ್ಯ ಸಂಶೋಧನಾಧಿಕಾರಿಗಳು, 
ತಾಂತ್ರಿಕ ಸೇವಾ ವಿಭಾಗ , 
ಕೆ. ಇ . ಆರ್ . ಎಸ್ . ಸಾಗರ 


201 


ಮುಖ್ಯ ಸಂಶೋಧನಾಧಿಕಾರಿಗಳು, 
ಕರಾವಳಿ ಇಂಜಿನಿಯರಿಂಗ್ ವಿಭಾಗ , 
ಕೆ. ಇ. ಆರ್.ಎಸ್ . ಕೆ. ಆರ್‌. ಸಾಗರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೧ 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ದ್ವಿದ. ಲೆ.ಸ. 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ಧೀಕ್ಷಕರು 


202 ಪ್ರಾಂಶುಪಾಲರು ಇಂಜಿನಿಯರಿಂಗ್ 

ಸಿಬ್ಬಂದಿ ಕಾಲೇಜು, ಕೆ. ಇ .ಆರ್ .ಎಸ್ . 
ಕೆ. ಆರ್‌. ಸಾಗರ 


203 


ಮುಖ್ಯ ಸಂಶೋಧನಾಧಿಕಾರಿಗಳು, 
ಭೂಗುಣ ತಂತ್ರ ವಿಜ್ಞಾನ ಮತ್ತು 
ತಳಪಾಯ ಇಂಜಿನಿಯರಿಂಗ್ 
ವಿಭಾಗ, ಕೆ. ಇ.ಆರ್.ಎಸ್ . 
ಕೆ. ಆರ್‌. ಸಾಗರ 


204 


ಮುಖ್ಯ ಸಂಶೋಧನಾಧಿಕಾರಿಗಳು , 
ಜಲಶಾಸ್ತ್ರ ವಿಭಾಗ, ಕೆ. ಇ.ಆರ್.ಎಸ್. 
ಸಾಗರ 


205 


ಸಂಶೋಧನಾಧಿಕಾರಿಗಳು, ಕರಾವಳಿ 
ಇಂಜಿನಿಯರಿಂಗ್ ಉಪ ವಿಭಾಗ, 
ಕೆ. ಇ . ಆರ್ .ಎಸ್ . ಮಂಗಳೂರು 


206 


- 


- 


ಸಂಶೋಧನಾಧಿಕಾರಿಗಳು, ಕರಾವಳಿ 
ಇಂಜಿನಿಯರಿಂಗ್ ಉಪ ವಿಭಾಗ, 
ಕೆ. ಇ. ಆರ್. ಎಸ್ . ಭಟ್ಕಲ್ 


207 


ಸಂಶೋಧನಾಧಿಕಾರಿಗಳು, 
ಮೆಕ್ಕಲು ಮತ್ತು ಮಡ್ಡಿ ಪರಿಶೀಲನಾ 
ಉಪ ವಿಭಾಗ, ಮುನಿರಾಬಾದ್ 


208 | 


ಅಧೀಕ್ಷಕ ಇಂಜಿನಿಯರ್, ಉಸ್ತುವಾರಿ 
ಮತ್ತು ಮೌಲ್ಯ ಮಾಪನ ವೃತ್ತ , 
ಬೆಂಗಳೂರು 


209 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 1, ಜಲ ಮಾಪನ ವಿಭಾಗ, 
ಹಾಸನ 


210 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 1, ನೀರಾವರಿ ತನಿಖಾ ವಿಭಾಗ, 
ಮೈಸೂರು 
ಕಾರ್ಯಪಾಲಕ ಇಂಜಿನಿಯರ್, 
ನಂ . 2 , ಜಲ ಮಾಪನ ವಿಭಾಗ , 
ಬಾಗಲಕೋಟೆ 


211 


212 


ಕಾರ್ಯಪಾಲಕ ಇಂಜಿನಿಯರ್, 
ನಂ . 3 , ನೀರಾವರಿ ತನಿಖಾ ವಿಭಾಗ, 
ಗುಲ್ಬರ್ಗಾ 
ಕಾರ್ಯಪಾಲಕ ಇಂಜಿನಿಯರ್, 
ನಂ . 4 , ನೀರಾವರಿ ತನಿಖಾ 
ವಿಭಾಗ, ಧಾರವಾಡ 


213 


214 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, ನಂ . 4 , ನೀರಾವರಿ 
ತನಿಖಾ ಉಪ ವಿಭಾಗ, ಬೆಂಗಳೂರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


نوع 


ಜಲ ಸಂಪನ್ಮೂಲ ಇಲಾಖೆ 


ರಾಜ್ಯ ಲೆಕ್ಕಪತ್ರ ಇಲಾಖೆ 


ಕ್ರಮ 


ಕಛೇರಿಯ ಹೆಸರು 


ಸಂಖ್ಯೆ 


ಲೆಕ್ಕಾ 


ಲೆಕ್ಕಾ 


ಪ್ರ. ದ. ಲೆ. ಸ. 


ಪ್ರ. ದ. ಲೆ. ಸ. | 


ದ್ವಿ . ದ. ಲೆ. ಸ. 


ಧೀಕ್ಷಕರು 


ದ್ವಿದ.ಲೆ.ಸ. 

5 


ಧೀಕ್ಷಕರು 


| 


215 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್, 
ನಂ . 3, ಜಲ ಮಾಪನ ಉಪ 
ವಿಭಾಗ , ಬೆಂಗಳೂರು 

ಒಟ್ಟು ಹುದ್ದೆಗಳು | 


84 


84 


| 


174 


174 


170 


| 


85 


| 


174 


| 


171 


ಜಲಸಂಪನ್ಮೂಲ ಇಲಾಖೆಯ ಲೆಕ್ಕಾಧೀಕ್ಷಕರ ಹುದ್ದೆಯ ವೇತನ ಶ್ರೇಣಿ ರೂ . 20 ,000 -36,500 ರಲ್ಲಿ ಮುಂದುವರಿಸಲು ಮತ್ತು ರಾಜ್ಯ ಲೆಕ್ಕಪತ್ರ 
ಇಲಾಖೆಯ ಲೆಕ್ಕಾಧೀಕ್ಷಕರ ನಿಯೋಜನೆ ಮೇಲೆ ತುಂಬಲಿರುವ ಹುದ್ದೆಗಳನ್ನು ವೇತನ ಶ್ರೇಣಿ ರಹಿತ ಹುದ್ದೆಗಳೆಂದು ಸೂಚಿಸಲಾಗಿದೆ . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ426 ಸೇ -2/2013 ದಿನಾಂಕ 23 - 11 - 2013 ಸಹಮತಿ ಅನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿಶ್ವನಾಥ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲಸಂಪನ್ಮೂಲ ಇಲಾಖೆ. 

(ಸೇವೆಗಳು - ಎ ) 


PR, 276 
Sc . 1000 


COMMERCE AND INDUSTRIES SECRETARIAT 


SUB : 


Proposal of M /s Saheli Exports Pvt. t.td ., - to establish a " 70 MW Gas Based Power Plant" at Bidar 
District -Extension of time - Reg . 


REF : 


1) Proceedings of the 22nd State High Level Clearance Committee ( SHLCC ) meeting held on 

24 . 05 . 2010. 
2) Government Order No . Cl 205 SPI 2010, dated: 02 .06.2010. 
3) Government Order No . Cl 205 SPL 2010, dated: 23 .09 . 2010. 
4) Proceedings of the 33rd State High Level Clearance Committee (SHLCC) meeting held on 

19.11. 2013. 


Preamble : 


The Proposal of M /s Saheli Exports Pvt. Ltd ., to establish a " 70 MW Gas Based Power Plant" at Dhummonsur Village , 
Humanabad Taluk, Bidar District with an investment of Rs . 350.00 crore, was approved 22nd SHLCC meeting held on 24 .05 .2010 . The 
Government Order was issued vide Government Order dated : 02.06 .2010 read at (2 ) above . 

Subsequently , as per he request of the company Government has approved for change of location from Sy . No .49 , 
Dhummonsur Village , Humanabad Taluk , Bidar District to Sy. No. 66 /1 , 66 /2, 67 , 68 /A , 69, 70 , 72 , 78 -& 79/ A of Sirkatnalli Village , 
Bidar Taluk & District . The Government Order was issued vide Government Order dated : 23.09.2010 read at ( 3) above . 

Company in their email dated 05. 11. 2013 has mentioned that the required gas for the project will be allotted by Ministry of 
Petroleum and Natural Gas, Government of India after obtaining environmental clearance from concerned authorities. The gas pipeline 
of Reliance Gas Transportation Infrastructure Limited is passing through proposed 70 MW Combined Heat & Power Plant project land . 

Now the company has requested extension of time to implement the project. Further, the company has also informed that 
following effective steps taken for the last two years . 
1) The company has entered into the EPC (Engineering , Procurement & Construction ) Services Agreement with M / s. SAS -EPC 

Solution Private Limited , Chennai on 19 .07. 2010 - for civil works. 
2) Furnished the copy of letter issued by Deputy Commissioner Bidar for having land is converted as non -agriculture land . 
3 ) Applied with KPTCL for power evacuation for their proposed project . 


2 . 90 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮ , ೨೦೧೪ 


2007 0 


4 ) The company has applied to KSPCB for Environmental Clearance. The Public hearing was conducted by KSPCB and final 

report submitted to State Level Expert Appraisal Committee for further action . 
5 ) The company has informed after getting the Environmental Clearance will start civil work and start power evacuation lines . 

In view of the above , company has requested for extension of time for further period of 2 years form the date of expiry to 
implement the project. 

In the 33rd State High Level Clearance Committee (SHLCC ) Meeting held on 19- 11-2013, the proposal of the Company was 
discussed and approved. 

Government has examined the recommendations made by the State High Level Clearance Committee in the 33rd Meeting 
held on 19- 11- 2013, in all aspects. 

Hence the following order. 


GOVERNMENT ORDER No. CI 194 SPI 2013, BANGALORE, DATED : 17 .01.2014 
The Government is pleased to grant extension of time to M /s Saheli Exports Pvt. Ltd ., to implement the project approved vide 
Government Order No. Cl 205 SPI 2010 , dated : 02 .06 .2010 for further period of two years from the do e of issue of this order. 

All other terms and conditions indicated in the Government Order dated : 02 . 06 . 2010 read at (2 ) above , remain unaltered . 
The Government Order No. CI 194 SPI 2013, dated : 04 .01.2014 stands withdrawn . 

By Order and in the name of the Governor of Karnataka 

S . UMADEVI 
PR - 302 

Desk Officer (Technical Cell), 
Commerce and Industries Department. 


Government Ord 


SUB : 


COMMERCE AND INDUSTRIES SECRETARIAT 
Project Proposal of M /s MSPL Ltd ., - to establish " Iron Ore Processing Unit - 7 .5 Million TPA , BHQ 
Beneficiation Plant - 4 Million TPA and Pellet Plant 4 .8 Million TPA " at Nandibande & Vaddarahalli Villages , 
Hospet Taluk , Bellory District - Extension of time - Reg . 


REF : 


1) Proceedings of the 17th State High Level Clearance Committee ( SHLCC ) meeting held on 

28 .01. 2009 . 
2 ) Government Order No. Ci 50 SPI 2009 , dated : 11. 08 .2009. 
3) Proceedings of the 33rd State High Level Clearance Committee (SHLCC )meeting held on 19.11. 2013 . 


Preamble : 


The Proposal of M /s MSPL Ltd ., to establish "Iron Ore Processing Unit - 7 .5 Million TAP , BHQ Beneficiation Plant – 4 Million 
TPA and Pellet Plant 4 .8 Million TPA" with an investment of Rs. 2587.00 crores in 450 acres of land at different Sy. Nos. of Nandibande 
and 500 acres of land at different Sy . Nos. of Vaddarahalli Villages , Hospet Taluk , Bellary District was approved 17th SHLCC meeting 
held on 28 .01.2009. The Government Order was issued vide Government Order No. Ci 50 SPI 2009, dated : 11.08 .2009 read at (2 ) 
above. 

The company vide its letter dated : 02 .11.2012 has stated that the mining operations in all mines in Bellary sector had been 
closed due to Hon ble Supreme Court orders for the last one and half years and recently the Hon ble Supreme Court has granted 
permission for starting mining operations in Bellary , Chitradurga & Tumkur District for certain category of Mines with conditions that the 
mining operations will be permitted after implementing of rehabilitation and reclamation programmes recommended by CEC . Further 
Hon ble Supreme Court has instructed the mining companies to be operated after getting all the statutory permissions from all the 
concerned department. Because of sudden closer ofmines for these period there was financial crunch in the company as the business 
came to stand still, in the mean time there is huge escalation in prices of land value . The " land owners are demanding exorbitant prices 
for their lands and the company is making efforts to get the lands at reasonable and justified rate which will make the project viable . 
Inspite of adverse scenario and recession in mining companies , they were able to obtain 20 % to 30 % consent from the land owners by 
spending huge amount . 

In view of the above reasons , the company has requested for some more time to get consent for the balance land and 
requested for grant of 3 years of time to implement the project. 

In the 33rd State High Level Clearance Committee (SHLCC ) Meeting held on 19. 11 . 2013, the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting 
held on 19. 11.2013 , in all aspects . 

Hence the following order . 


27 0 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮೇ ೮, ೨೦೧೪ 

296 
GOVERNMENT ORDER NO . CI 50 SPI 2009, BANGALORE , DATED : 09.01. 2014 
The Government is pleased to grant extension of time to M /s MSPL Ltd ., to implement the project approved vide Government 
Order No. Ci 50 SPI 2009 , dated : 11.08 . 2009 for further period of two years from the date of issue of this order. 
All other terms and conditions indicated in the Government Order dated : 11.08 .2009 read at (2 ) above , remain unaltered . 

By Order and in the name of the Governor of Karnataka 

S . UMADEVI 
PR - 303 

Desk Officer ( Technical Cell), 
Commerce and Industries Department. 


SUB : 


COMMERCE AND INDUSTRIES SECRETARIAT 
Project Proposal of M /s Surana Power Ltd ., establish a "435 MW Thermal Power Plant" at-Wadlur and Yagnur 
Villages , Raichur District - Extension of time - Reg . - 


REF : 


1) Proceedings of the 18th State High Level Clearance Committee (SHLCC ) meeting held on 24 .06 .2009. 
2) Government Order No. Cl 283 SPI 2009 , dated : 16 . 11.2009. 
3) Proceedings of the 33rd State High Level Clearance Committee ( SHLCC ) meeting held on 19. 11.2013 . 


Preamble : 


The Proposal of M /s Surana Power Ltd ., to establish a " 435 MW Thermal Power Plant" at Wadlur and Yagnur Villages, 
Raichur District with an investment of Rs . 2398 .00 crore . was approved 18th SHLCC meeting held on 24 .06 ~ 2009. The Government 
Order was issued vide Government Order No. Cl 283 SPI 2009 ~ dated : 16 . 11. 2009 read at (2) above. The SHLC Committee resolved 
to recommend Deputy . Commissioner, Raichur to permit company to purchase 105 acres of land at various Sy . Nos . of Wadlur and 
Yagnur · Village, Raichur U /s 109 of KLR . Act and conversion of the same thereafter. 

The 23rd State High level Clearance Committee Meeting held on 19 - 06 - 2010 approved modification of land acquisition as 
suc by KIADB instead of land to be purchased U /s 109 of KLR Act. The company vide their letter dated : 25 . 10 .2012 has requested to 
grant extension of time for another two years and stated the following steps taken for implementation of the project. " 

• Allocation of water is approved by the government " and they are laying pipes from the river to their factory to draw the water 

and a storage reservoir inside the factory premises which will be completed soon , 
• Obtained Environmental Clearance from MOEF . 
• Obtained CFE from KSPCB. 
• "Obtained site clearance from Factories and Boilers Department and construction is going on . 
•Construction of coal storage yard and railway siding from Yeramarus railway station will be completed soon . 
•Planning to develop truck terminal and planting of frees in their factory premises. 
•Placed orders formachinery with . BHEL . 

In the 33rd State High Level Clearance Committee (SHLCC ) Meeting held on 19.11.2013, the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting held 
on 19. 11.2013, in all aspects. 
Hence the following order . 

GOVERNMENT ORDER No . Ci 283 SP1 2009, BANGALORE, DATED : 13.01. 2014 
The Government is pleased to grant extension of time to M /s Surana . Power Ltd ., to implement the project approved vide 
Government Order No. Cl 283 SPI 2009, dated : 16 .11. 2009 for further period of two years from the date of issue ot- this -order: 
All other terms and conditions indicated . in the GovernmentOrder dated : 16 . 11. 2009 read at (2 ) above , remain unaltered . 

By Order and in the name of the Governor of Karnataka 

S . UMADEVI 
PR - 304 

Desk Officer (Technical Cell), 
Commerce and Industries Department. 


COMMERCE AND INDUSTRIES SECRETARIAT 


SUB : 


Project Proposal of M /s Exedy Clutch India Pvt. Ltd ., to establish a unit for manufacture of " Automotive 
Components (4 Wheeler and 2 Wheeler)" at Kolar District - for enhancementin investment and consideration 
for special incentives - reg . 


220 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೮ , ೨೦೧೪ 


2007 0 


REF : 


1) Proceedings of the 26th State High Level Clearance Committee (SHLCC ) meeting held on 09.11. 2011. 
2) Government Order No. Cl 262 SPI 2011, dated : 16 .12. 2011. 
3) Proceedings of the 33rd State High Level Clearance Committee (SHLCC ) meeting held on 19 .11.2013. 


Preamble : 


The Proposal of M /s Exedy Clutch India Pvt. Ltd ., to establish a unit formanufacture of "Automotive Components ( 4 Wheeler 
and 2 Wheeler)" at Kolar District with an investment of Rs. 242.00 crore, was approved 26th SHLCC meeting held on 09. 11.2011. The 
Government Order was issued vide Government Order No. Cl 262 SPI 2011, dated : 16 .12 .2011 read at (2) above. 

Now , the company vide its letter dated 17 .12 .2012 has informed that keeping growing automotive sector in mind they have 
decided to enhance the investment and expand the facility . The revised proposal is as follows: 

Particular 

Earlier Investment Revised Investment 
Investment Rs . 242 Crores 

Rs. 473 Crores 
Employment 1000 

1250 
Power 4000 KVA 

15000 KVA 


Further they have requested the following special incentives and concessions : 
1 . 100 % Exemption from the payment of Central Sales Tax liability for initial 10 years which will help them to complete in outside 

State for long term contract supply. 
2 . 100 % exemption from payment of sales tax on Petroleum Products (HSD ) used for generation of power for internal 

consumption till Permanent Uninterrupted power supply availability from BESCOM /KIADB . 
3 . 100 % reimbursement of central sales tax paid on interest purchase of raw material. 
4 . Increase of VAT loan amount from 25 % of gross VAT liability to 60 % of gross VAT liability and period of loan from 7 year to 15 

years. 
5 . Extension of repayment of VAT loan from 4 annual installments to 8 annual instalments from 8th year to 16th year. 
6 . Exemption from payment of property taxes to local government body. 
7 . Exemption from payment towards all approvals fees/deposits related to permanent power supply to BESCOM 

In the 33rd State High Level Clearance Committee (SHLCC) Meeting held on 19.11. 2013, the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting 
held on 19. 11. 2013 , in all aspects . 
Hence the following order. 

GOVERNMENT ORDER No . Cl 262 SPI 2011, BANGAIORE , DATED : 09 .01 .2014 
In continuation of the Government Order read at (2 ) above Government is pleased to approve the following, in favour of 
M /s Exedy Clutch India Pvt. Ltd ., at Kolar District: 

• To increase investments from Rs. 242 crores to Rs .473 crores generating an employment potential to about 1250 persons. 
• 15000 KVA power from BESCOM . 

All other terms and conditions indicated in the Government Order dated : 16 . 12 .2011 read at (2) above, remain unaltered . 


By Order and in the name of the Governor of Karnataka 

S . UMADEVI 
Desk Officer (Technical Cell), 
Commerce and Industries Department. 


PR - 305 


COMMERCE AND INDUSTRIES SECRETARIAT 


SUB : 


REF : 


Project Proposal of M /s Jai Raj Ispat Ltd ., to establish a "0. 20 Million TPA MS Billet Manufacturing Unit and 30 
MW Captive Power Plant" at Belagal Village , Bellary District - Extension of time - Reg . 
1) Proceedings of the 22nd State High Level Clearance Committee (SHLCC )meeting held on 24. 05 .2010 . 
2 ) Government Order No. Cl 218 SPI 2010, dated : 02.06 .2010 . 
3) Proceedings of the 33rd State High Level Clearance Committee (SHLCC )meeting held on 19 .11.2013 . 


2007 0 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೮, ೨೦೧೪ 


220 


Preamble : 


The Proposal of M /s Jai Raj Ispat Ltd ., to establish a " 0 .20 Million TPA MS Billetmanufacturing Unit and 30 MW Captive 
Power Plant" with an investment of Rs. 150 .00 crores in 30 acres of land to be purchased with permission U /s 109 of KLR Act at 
Sy. No .69 , 70 & 71A , Belagal Village , Bellary Taluk & Districtwas approved 22nd SHLCC meeting held on 24 .05 .2010 . The Government 
Order was issued vide Government Order No . Cl 218 SPI 2010 , dated : 02 .06 .2010 read a (2) above. 

The SHLC Committee resolved to permit the company to establish the facility in 30 acres of land at Sy . No.69, 70 & 71 A , 
Belagal Village , Bellary Taluk & District and recommended to Deputy Commissioner Bellary District, to permit the company for purchase 
of the above land U /s 109 of KLR Act and conversion of the same thereafter. 

Now , the company vide their letter dated : 25 . 10 .2012 has stated that the application for grant of permission U /s 109 of KLR 
Act was submitted long back to DC Bellary District for purchase of land from the land owners and it took a very long time in DC s office 
and requested for grant of extension of time for two years to implement the project. 

In the 33rd State High Level Clearance Committee (SHLCC ) Meeting held on 19 .11 .2013 , the proposal of the Company was 
discussed and approved . 

Governmenthas examined the recommendations made by the State High Level Clearance Committee in the 33rd Meeting 
held on 19 . 11 .2013,in all aspects. 
Hence the following order. 

GOVERNMENT ORDER NO. CI 19 SPI 2014 , BANGAIORE , DATED : 09.01. 2014 
The Government is pleased to grant extension of time to M /s Jai Raj Ispat Ltd ., to implement the project approved vide 
Government Order No. Cl 218 SPI 2010, dated : 02. 06 .2010 for further period of two years from the date of issue of this order . 

All other terms and conditions indicated in the Government Order dated : 02 . 06 . 2010 read at (2 ) above , remain unaltered . 


By Order and in the name of the Governor of Karnataka 

S . UMADEVI 
Desk Officer (Technical Cell), 
Commerce and Industries Department. 


PR - 306 


COMMERCE AND INDUSTRIES SECRETARIAT 


SUB : 


Project Proposal of M /s SicalMultimodal and Rail Transport Ltd ., to establish " Inland Container Depot" at 
Kacharakanahalli Village,l Hoskote Taluk , Bangalore Rural District - Extension of time - Reg . 


REF : 


1) Proceedings of the 24th state High Level Clearance Committee (SHLCC)meeting held on 24 .01.2011. 
2) Government Order No . Ci81 SPI 2011 , dated : 25.02 .2011 . 
3) Corrigendum No. CI 81 SPI 2011, dated: 10. 05 .2012 . 
4) Government Order No. CI 81 SPI 2011, dated :07. 11.2012. 
5 ) Proceedings of the 33rd State High Level Clearance Committee (SHLCC )meeting held on 19. 11. 2013 . 


Preamble : 


The Proposal of M /s Sical Multimodal and Rail Transport Ltd ., to establish " Inland Container Depot" at Kacharakanahalli 
Village , Hoskote Taluk , Bangalore Rural District with an investment of Rs. 95 .60 crore, was approved 24th SHLCC meeting held on 
25 .02 .2011. The Government Order was issued vide Government Order No. CI 81 SPI 2011, dated : 25 .02 .2011. read at (2 ) above . 


The company in its letter dated : 05 . 012012 had requested the amendment to the Government Order issued on 25 .02 .2011 
with respect to the Sy. Nos. based on the request of the corrigendum to the original Government Order was issued on 10 .05.2012 . 
However, the company had indicated in its letter dated : 15 .05 . 2012 that again Sy . No. 85 /3 is missed out in corrigendum . The company 
requested to include Sy . No. 85 / 3 which was included in the originalGovernment Order. 


Accordingly , subject is placed before the committee for inclusion of Sy. Nos . 85/ 3 which was included in the original 
Government Order dated 25.02.2011 and to issue corrigendum to Government Order dated : 10 .05. 2012 . 


In the 33rd state High Level Clearance Committee (SHLCC ) Meeting held on 19 .11. 2013 , the proposal of the Company was 
discussed and approved . 


Government has examined the recommendations made by the State High Level Clearance Committee in the 33rd Meeting 
held on 19. 11. 2013 , in all aspects . 


Hence the following order. 


229 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೮, ೨೦೧೪ 


2007 0 


GOVERNMENT ORDER No . Ci 81 SPI 2011/ BANGALORE , DATED : 09 .01.2014 


The Government is pleased to approve the inclusion of Sy . No. 85 /3 in the land to be acquired for the project and grant 
extension of time to M /s SicalMultimodal and Rail Transport Ltd ., to implement the project approved vide Government Order No. Cl81 
SPI 2011/ dated : 25 .02.2011 for further period of two years from the date of issue of this order. 


All other terms and conditions indicated in the Government Order dated : 25.02. 2011 read at (2) above , remain unaltered . 

By Order and in the name of the Governor of Karnataka 

S . UMADEVI 
PR - 307 

Desk Officer ( Technical Cell), 
Commerce and Industries Department. 


COMMERCE AND INDUSTRIES SECRETARIAT 


SUB : 


Project Proposal of M /s Udupi Power Corporation . Ltd., to establish a " 2X660 MW ThermalPower Plant" at 
Yelluru Village , Udupi District - Extension of time - Reg . 


REF : 

1) Proceedings of the 23rd State High Level Clearance Committee (SHLCC ) meeting held on 19 .06 . 2010 . 
2 ) Government Order No. CI 366 SPI 2010 , dated : 15 .07. 2010 . 

3 ) Proceedings of the 33rd State High Level Clearance Committee (SHLCC ) meeting held on 19 .11.2013. 
Preamble : 

The Proposal of M /s Udupi Power Corporation . Ltd ., to establish a " 2X660 MW Thermal Power Plant" at Yelluru Village, Udupi 
District with an investment of Rs. 6930 .00 crore, was approved 23rd SHLCC meeting held on 19.06 . 2010. The Government Order was 
issued vide Government Order No. Cl 366 SPI 2010, dated : 15 .07 .2010 read at (2) above . 

Now , the company in their letter dated 18 .10 .2012 have requested to extend validity of the approval to the project up to 
December 2014 to enable them to pursue in correct perceptive , the project proposal with various statutory authorities to obtain statutory 
clearances required for the project. 

In the letter they have mentioned that the company has taken following effective steps to implement the project. 
KIADB has acquired 168 . 10 acres of land, M /s Udupi Power Corporation Ltd ., had deposited RS . 18 .491 crores to KIADB 
which was towards 100 % cost of 168 . 10 acres of land . 
M /s Udupi Power Corporation . Ltd ., has appointed M /s Fichtner as Engineering Consultants to the project to carry out the 
feasibility report for the project and to do the engineering for firming up plant layout and also B .O . P . system layout. 
M /s Udupi Power Corporation . Ltd ., has retained Mis Jeeva Consultancy , Chennai for carrying out feasibility studies and for 
any augmentation required for CHP and Railway Transportation System from NMPT to project site . 
M /s Udupi Power Corporation Ltd ., has also retained services of M / s Development Consultants Private Limited , Kolkata for 
carrying out the EIA for the proposed expansion . 
Deputy Commissioner, Udupi in email dated 15 . 06 .2013 has submitted the issues need to be sorted by M / s Udupi Power 
Corporation Ltd . The following issues needs to be addressed by M /s Udupi Power Corporation Ltd . 
a ) There is no compensation provided to fishermen of the villages through which the water intake and out let pipes are 

going . The fishermen allege that because of the pipeline which is extended inside the sea , the fish catch has come 
down especially for the traditional small boat operators. Even though there is no statistical correlation with the 
presence of pipe line and reduction in fish catch , M /s Udupi Power Corporation Ltd ., formally agreed in a meeting 
chaired by the then Hon ble CM to give compensation for 300 fishermen two lakhs each as a lum sum . It is still 
pending, M /s Udupi Power Corporation Ltd ., should be directed to take up some projects for the benefit of fishermen 
(Hospital group insurance etc) or give individualbenefits. 
There were 900 individual applications submitted before the grievances redressal sitting of technical expert committee 
for replacements of roof sheets, compensation for crop loss , loss due to corrosion of metal parts etc . In some cases 
the company compensated for the losses. But still pending applications are there. 
The rehabilitation colony set up the M /s Udupi Power Corporation Ltd ., is not developed fully or not up to the mark . 
The return pipe which takes the salt water back to the sea is still breakable GRP pipes . The technical committee 
suggested replacing the pipes with MS pipes so that the chances of breages of pipes can be avoided where the 

possibility of saltwater intrusion to paddy fields and the reduction in the fertility can be avoided . 
e ) Mandatory action like increasing the green belt area to be taken up by the company . 


b ) 


c ) 


Managing Director, Karnataka Power Transmission Corporation Ltd ., has expressed that interest of the state should be 
protected while according any approval to M /s Udupi Power Corporation Ltd . 


2007 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 

೭೩೩ 
In the 33rd State High Level Clearance Committee (SHLCC) Meeting held on 19.11. 2013, the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting 
held on 19. 11. 2013 , in all aspects . 
Hence the following order. 

GOVERNMENT ORDER No . CI 366 SP1 2010 , BANGALORE , DATED : 09.01.2014 
The Government is pleased to grant extension of time to M /s Udupi Power Corporation Ltd., to implement the project 
approved vide Government Order No. Cl 366 SPI 2010 , dated : 15 .07. 2010 for further period of two years from the date of issue of this 
order with the condition that the company has to comply with all the observations made by Deputy Commissioner, Udupi and Managing 
Director, Karnataka Power Transmission Corporation Ltd ., Bangalore . 

All other terms and conditions indicated in the Government Order dated : 15 .07 . 2010 read at (2 ) above , remain unaltered . 


PR - 308 


SUB : 


By Order and in the name of the Governor ofKarnataka 

S. UMADEVI 
Desk Officer (Technical Cell), 

Commerce and Industries Department. 
COMMERCE AND INDUSTRIES SECRETARIAT 
Project Proposal of M /s Arihant Ispat Pvt. Ltd., to establish a " Integrated Steel Plant - 1,00 ,000 TPA Capacity 
with 12 MW Captive Power Plant" at Haraginadoni Village , Bellary Taluk , Bellary District - Extension of time - 
Reg. 
1) Proceedings of the 10th and 13th State High Level Clearance Committee (SHLCC ) meeting held on 

28 .08 .2007 and 13.03 .2008 . 
2 ) Government Order No. CI 71 SPI 2008 , dated : 02 . 05 .2008 . 
3) Proceedings of the 33rd State High Level Clearance Committee (SHLCC )meeting held on 19 .11. 2013. 


REF : 


Preamble : 


The Proposal of M /s Arihant Ispat Pvt. Ltd ., to establish a " Integrated Steel Plant - 1 ,00 ,000 TPA Capacity with 12 MW 
Captive Power Plant" with an investment of Rs. 241. 96 crores in 125 acres of land Haraginadoni Village , Bellary Taluk , Bellary District 
was approved 10th and 13th SHLCC meeting held on 28 . 08 .2007 and 13.03 .2008 . The Government Order was issued vide Government 
Order No. CI 71 SPI 2008 , dated : 02.05 .2008 read at (2 ) above . 

SHLCC in is 23rd meeing held on 19 .6 .2010 approved the request of the company for change of location to Chikkantapura 
Village , Bellary District and extension of time to implement the project by two years . Accordingly Government Order was issued to the 
company . 

In the 25th SHLCC meeting held on 14 .07 .2011, the Committee approved to consider and to issue Corrigendum to G .O No.CI 
71 SPI 2008 , dated 21.07 .2010 by Commerce & Industries Department by mentioning 125 acres of land in place of 100 acres. 

Now , the company vide letter dated 26 . 12 .2012 has stated that they have made all efforts to implement the project , but due to 
pending approvals from Government departments the implementation could not be taken off. Added to this , due to the Hon ble 
Supreme Court decision on suspension ofmining operations also has caused delay in implementation of the project. 

In view of the above , the company has requested to grant another 2 years of extension time to implement the project. 

In the 33rd State High Level Clearance Committee (SHLCC ) Meeting held on 19. 11.2013 , the proposal of the Company was 
discussed and approved. 

Government has examined the recommendations made by the State High Level Clearance Committee in the 33rd Meeting 
held on 19 . 11 . 2013 , in all aspects . 
Hence the following order . 

GOVERNMENT ORDER No . CI 17 SP1 2014, BANGALORE, DATED : 09 .01. 2014 
The Government is pleased to grant extension of time to M /s Arihant Ispat Pvt Ltd ., to implement he project approved vide 
Government Order No . CI 71 SPI 2008 , dated : 02 .05. 2008 for further period of two years from the date of issue of his order . 
All other terms and conditions indicated in the Government Order dated : 02 .05 . 2008 read at (2) above , remain unaltered . 

By Order and in the name of the Governor of Karnataka 

S . UMADEVI 
PR - 309 

Desk Officer (Technical Cell), 
Commerce and Industries Department. 


228 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


2007 0 


COMMERCE AND INDUSTRIES SECRETARIAT 


SUB : Project Proposal of M /s Basai Steels Pvt. Ltd ., - to establish " 350 TPD Sponge Iron Plant, 42 MW Captive 

Power Plant, 20 Induction , Furnace, 35 T Electric Ar Furnace, 2 X 100 Cu . Mtr . Mini Blast Furnace , 2 X 500 
TPD Pelletization Plant and 55 TPH Rolling Mill" at Sidaginamola and Bilachinta Villages, Bellary District - 

Extension of time - Reg . 
REF : 1) Proceedings of the 8th State High Level Clearance Committee (SHLCC) meeting held on 23.02 .2007. 

2 ) Government Order No. Cl 174 SPI 2007 , dated : 13 .03 .2008 . 

3) Proceedings of the 33rd State High Level Clearance Committee (SHLCC ) meeting held on 19.11.2013. 
Preamble : 

The Proposal of M /s Basai Steels Pvt. Ltd ., to establish " 350 TPD Sponge Iron Plant, 42 MW Captive Power Plant, 20 
Induction , Furnace , 35 T Electric AR Furnace , 2 X 100 Cu . Mtr . Blast Furnace , 2 X 500 TPD Pelletization Plant and 55 TPH Rolling Mill" 
with an investment of Rs. 426 .84 .00 crores in 341.20 acres of land at Sidiginamola and Bilachinta Villages , Bellary District was approved 
gth SHLCC meeting held on 19.06 .2010 . The Government Order was issued vide Government Order No. Cl 174 SPI 2007 , dated : 
01.03. 2008 read at (2 ) above . 

Now , the Company vide their letter dated : 08 . 02 . 2013 has requested for extension of time for two years to implement the 
project. It is stated in the letter that they have obtained the following clearances for the project. 

•EC from MOEF GOI 
• IEM from MOC GOI 
• Factory registration certificate , on site emergency plan approval and factory license from the Department of Factories , Boilers, 

Industrial safety and health . 

It is also informed that, after obtaining statutory clearances, they have commissioned the following units at Sidaginamola 
Village Bellary Taluk & District. 

→ Sponge Iron Plant 3X 100 TPD 
» Captive Power plant 20 MW 
► Induction furnace 2 X 15 T 

The Company has informed that GESCOM is insisting extension of time of SHLCC approval for evaluation and revised 
drawing approval. 

In the 33rd State High Level Clearance Committee (SHLCC ) Meeting held on 19 .11. 2013 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting 
held on 19. 1 1.2013, in all aspects . 
Hence the following order. 

GOVERNMENT ORDER No . CL 18 SP1 2014, BANGALORE, DATED : 09.01.2014 
The Government is pleased to grant extension of time to M /s Basai Steels Pvt. Ltd ., to implement the project approved vide 
GovernmentOrder No. CI 174 SPI 2007 , dated: 01-03-2008 for further period of two years from the date of issue of this order. 
All other terms and conditions indicated in the Government Order dated : 01.03.2008 read at (2 ) above, remain unaltered . 

By Order and in the name of the Governor ofKarnataka 

S . UMADEVI 
PR - 310 

Desk Officer ( Technical Cell), 
Commerce and Industries Department. 


A 


A 


A 


COMMERCE AND INDUSTRIES SECRETARIAT 


SUB : 


Project Proposal of M /s Shree Cements Ltd., to establish " 3 MTPA Cement Plant" at Kodla & Benakanahalli 
Villages , Sedam Taluk , Gulbarga District - Extension of time - Reg . 


REF : 


1) Proceedings of the 20th State High Level Clearance Committee (SHLCC ) meeting held on 05 .01. 2010 . 
2 ) Government Order No . Cl 31 SPI 2010 , dated : 15 .02. 2010 . 
3) Corrigendum No . Cl 31 SP1 2010, dated : 21.07. 2010 . 
4 ) Proceedings of the 33rd State High Level Clearance Committee (SHLCC ) meeting held on 19.11.2013. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೩೫ 


Preamble : 


Α 


Α 


The Proposal of M /s Shree Cements Ltd ., to establish " 3 MTPA Cement Plant" at Kodla & Benakanahalli Villages, Sedam 
Taluk , Gulbarga District with an investment of Rs. 1450.00 crore. was approved 20th SHLCC meeting held on 05 .01 . 2010. The 
Government Order was issued vide Government Order No. 31 SPI 2010 , dated : 15 .02 .2010 read at (2) above . 

A Corrigendum read at (3 ) above was issued to correct the increased capacity 3 MMTPA Cement Plant with 150 MW Power 
Plant. 

The company in their letter dated : 30 .01. 2013 informed that the State Government has issued notification U /s 109 of KLR Act 
and permitted the company to purchase lands and the company has purchased about 1300 acres of land and paid appropriate amount 
to the land owners. 

The following are the effective steps taken by the company. 
→ The company has been given limestone mining lease for captive use by the state Government. 

Consent for establishment from KSPCB is pending . 

Environment clearance is granted by MOEF in September 2012 . 
> Company has applied for permission for drawing 1500 KLD of water from Kagina River. 
In view of the above company has sought for extension of time by two years to implement the project. 

In the 33rd State High Level Clearance Committee (SHLCC ) Meeting held on 19.11 . 2013, the proposal of the Company was 
discussed and approved . 

Government has examined the recommendations made by the State High Level Clearance Committee in the 33rd Meeting 
held on 19. 11 .2013, in all aspects . 
Hence the following order. 

GOVERNMENT ORDER No. Ci 31 SPI 2010 , BANGALORE, DATED : 06 .01.2014 
The Government is pleased to grant extension of time to M /s Shree Cements Ltd., to implement the project approved vide 
Government Order No. Cl 31 SPI 2010 , dated : 15 .02. 2010 for further period of two years from the date of issue of this order. 

All other terms and conditions indicated in the Government Order dated : 15 .02. 2010 read at (2 ) above , remain unaltered . 


By Order and in the name of the Governor of Karnataka 

S . UMADEVI 
Desk Officer (Technical Cell), 
Commerce and Industries Department. 


PR - 311. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿನ ಉಪನ್ಯಾಸಕರುಗಳ ಪರಿವೀಕ್ಷಣಾ 

ಅವಧಿಯನ್ನು ಘೋಷಿಸುವ ಬಗ್ಗೆ . 
ಓದಲಾಗಿದೆ : 1. ಔಷಧ ನಿಯಂತ್ರಕರು ಪತ್ರ ಸಂಖ್ಯೆ : 527/ಸಿಬ್ಬಂದಿ/2013-14, ದಿನಾಂಕ : 23 -01-2014 

2. ಅಧಿಸೂಚನೆ ಸಂಖ್ಯೆ : ಆಕುಕ 346 ಪಿಟಿಡಿ 2010, ದಿನಾಂಕ : 14 - 07 - 2011 ಹಾಗೂ 02 - 08 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 1) ರ ಪತ್ರದಲ್ಲಿ , ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ, ಇವರು ಸರ್ಕಾರಿ ಔಷಧ ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿ ಹೊಂದಿ ಪರಿಷ್ಕತ ಪ್ರವರ್ಗದಡಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಡಾ|| ಶಾಂತಾರಾಮ ಯು ., ಸೋಮಶೇಖರ ಪಿ.ಎಲ್., ಡಾ|| ರಾಮ್‌ಗೋಪಾಲ್‌, ಅನುಪಮ ಆರ್. ಸುಜನಿ, ಗೀತಾ ಎಂ . ದೀಪಾಲಿ , ಹರೀಶ ಆರ್., ಡಾ || 
ಬಸವರಾಜ್ ಹೆಚ್ ಮತ್ತು ಸ್ವಪ್ನ ಬಿ. ಇವರುಗಳು 02 ವರ್ಷಗಳ ಸೇವಾವಧಿಯನ್ನು ಪೂರೈಸಿರುವುದರಿಂದ ಅವರುಗಳು ಪರಿವೀಕ್ಷಣಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರುವುದಾಗಿ ಘೋಷಿಸುವಂತೆ ಕೋರುತ್ತಾ, ಸಂಬಂಧಿಸಿದ ಪ್ರಾಧ್ಯಾಪಕರುಗಳು ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳನ್ನು ಪಾಸು 
ಮಾಡಿರುವ ಪ್ರಮಾಣಪತ್ರಗಳೊಂದಿಗೆ 2011-12 ಮತ್ತು 2012 - 2013ನೇ ಸಾಲಿನ ಕಾರ್ಯನಿರ್ವಹಣಾ ವರದಿಗಳನ್ನು ಕಳುಹಿಸಿ ಕೊಟ್ಟಿರುತ್ತಾರೆ. 

ಮುಂದುವರಿದು, ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಉಪನ್ಯಾಸಕರ ಹುದ್ದೆಗೆ ಯಾವುದೇ ಇಲಾಖಾ ಪರೀಕ್ಷೆಗಳನ್ನು 
ನಿಗದಿಪಡಿಸಿರುವುದಿಲ್ಲವೆಂದು ತಿಳಿಸುತ್ತಾ, ಈ ಎಲ್ಲಾ 10 ಉಪನ್ಯಾಸಕರುಗಳ ಎರಡು ವರ್ಷಗಳ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ ಪ್ರತಿಕೂಲ 
ಷರಾಗಳು ಇಲ್ಲವೆಂದು ಹಾಗೂ ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಇರುವುದಿಲ್ಲವೆಂಬುದನ್ನು ದೃಢೀಕರಿಸುತ್ತಾ , ಸದರಿ ಉಪನ್ಯಾಸಕರುಗಳ 
ಖಾಯಂಪೂರ್ವ ಅವಧಿಯನ್ನು ತೃಪ್ತಿಕರವೆಂದು ಘೋಷಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತೆ ಕೋರಿ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 


೭೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮ , ೨೦೧೪ 


ಭಾಗ ೧ 


ಔಷಧ ನಿಯಂತ್ರಣ ಇಲಾಖೆಯ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಖಾಲಿ ಇದ್ದ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕರ್ನಾಟಕ 
ಲೋಕಸೇವಾ ಆಯೋಗದ ಮುಖಾಂತರ ನೇರನೇಮಕಾತಿ ಮಾಡಿಕೊಂಡು ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಅಧಿಸೂಚನೆಗಳನ್ವಯ ನೇಮಕಾತಿ 
ಆದೇಶ ಹೊರಡಿಸಲಾಗಿದೆ. ಪ್ರಸ್ತುತ ಈ ಉಪನ್ಯಾಸಕರುಗಳು ಪರಿಷ್ಕತ ಪ್ರವರ್ಗದಡಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿರುವ ಸರ್ಕಾರವು, ಔಷಧ ನಿಯಂತ್ರಣ ಇಲಾಖೆಯ ಸರ್ಕಾರಿ ಔಷಧ ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಪರಿಷ್ಕತ ಪ್ರವರ್ಗದಡಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ 10 ಉಪನ್ಯಾಸಕರುಗಳು ಅವರುಗಳ 
ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲು ನಿರ್ಧರಿಸಿದೆ. ಆದುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 50 ಪಿಟಿಡಿ 2014 , ಬೆಂಗಳೂರು, ದಿನಾಂಕ : 12 - 03 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರಿ ಸೇವಾ ( ಪರಿವೀಕ್ಷಣೆ) ನಿಯಮಗಳು, 1977ರ ನಿಯಮ 5(1) 
( ಎ) ರನ್ವಯ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 10 ಜನ ಉಪನ್ಯಾಸಕರು 
(ಸಹಾಯಕ ಪ್ರಾಧ್ಯಾಪಕರುಗಳು) ಗಳು ಅವರುಗಳ ಹೆಸರುಗಳ ಮುಂದೆ ನಮೂದಿಸಿದ ದಿನಾಂಕದಂದು ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ . 
ಉಪನ್ಯಾಸಕರ ಹೆಸರು 

ಸೇವೆಗೆ ಹಾಜರಾದ ದಿನಾಂಕ ಪರಿವೀಕ್ಷಣಾ ಅವಧಿಯನ್ನು 

ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 


(d 


1. 


ಡಾ || ಶಾಂತಾರಾಮ್ , ಯು 


23 - 07 - 2011 ಪೂರ್ವಾಹ್ನ 


22 - 07 - 2013 


ಸೋಮಶೇಖರ, ಪಿ .ಎಲ್ 


09 - 08 - 2011 ಅಪರಾಹ್ನ 


09 - 08 - 2013 ಅಪರಾಹ್ನ 


ಡಾ || ರಾಮ್‌ಗೋಪಾಲ್ 


05 - 08 - 2011 ಪೂರ್ವಾಹ್ನ 


04 - 08 - 2013 


4. | ಅನುಪಮ . ಆರ್. 


03- 08 - 2011 ಪೂರ್ವಾಹ್ನ 


| 02 - 08 - 2013 


5 . 


ಸುಜನಿ 


04 - 08 - 2013 


6. | ಗೀತಾ. ಎಂ . 


05 - 08 - 2011 ಪೂರ್ವಾಹ್ನ 
01 - 08 - 2011 ಪೂರ್ವಾಹ್ನ 
01 - 08 - 2011 ಪೂರ್ವಾಹ್ನ 


31 - 07 - 2013 


7 . 


ದೀಪಾಲಿ 


31 - 07 - 2013 


ಹರೀಶ ಆರ್ . 


23 - 07 - 2011 ಪೂರ್ವಾಹ್ನ 


22 - 07 - 2013 


ಡಾ || ಬಸವರಾಜ್ , ಹೆಚ್ . 


01 - 08 - 2011 ಪೂರ್ವಾಹ್ನ 


31 - 07 - 2013 


10. | ಸ್ವಪ್ಪ , ಬಿ . 


28 - 07 -2011 ಪೂರ್ವಾಹ್ನ 


27 - 07 - 2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 346 

ಟಿ.ಎನ್ . ನರಸಿಂಹರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪದ್ಧತಿ ಮತ್ತು ಸಮನ್ವಯ ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ|| ಶಾರದಾ ಹೆಚ್. ಹಂಚಿನಾಳ, ಹಿಂದಿನ ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, ರಾಯಬಾಗ, ಬೆಳಗಾವಿ 

ಜಿಲ್ಲೆ ಪ್ರಸ್ತುತ ಸಮುದಾಯ ಆರೋಗ್ಯ ಕೇಂದ್ರ ಗುಳೇದಗುಡ್ಡ, ಬಾಗಲಕೋಟೆ ಜಿಲ್ಲೆ ಇವರನ್ನು ಲೋಕಾಯುಕ್ತ 

ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಬಗ್ಗೆ . 
ಓದಲಾಗಿದೆ : 1, ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪ್ರಸ್ತಾವನೆ 

ಸಂಖ್ಯೆ : ಲೋಕ್/ ಐಎನ್‌ಎ /( ಜಿ) /ಎಲ್ - 57 / ಸಿಆರ್ - 21/2009/ ಬಿಜಿಎಂ, ದಿನಾಂಕ : 07 - 01 - 2010. 
2. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 29 ಎಂಎಸ್‌ಎ 2010, ದಿನಾಂಕ : 06 -02 - 2010. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 29 ಎಂಎಸ್ಎ 2010, ದಿನಾಂಕ : 31 - 01 - 2011 . 
ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 29 ಎಂಎಸ್‌ಎ 2010 , ದಿನಾಂಕ : 16 - 03 - 2011. 
ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 101 ಎಂಎಸ್ಎ 2012 , ದಿನಾಂಕ : 03 - 05 - 2012 . 
ಅಪರ ಪೊಲೀಸ್ ಮಹಾನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಲೋಕ್/ ಐಎನ್‌ವಿ( ಜಿ)/ಎಲ್ -57 /ಸಿಆರ್ - 21/2009 / ಬಿಜಿಎಂ. ದಿನಾಂಕ : 21 - 09 - 2013 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೩೭ 


7. ಬೆಳಗಾವಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ವಿಶೇಷ ನ್ಯಾಯಾಧೀಶರ ( ಪಿಸಿಎ) 

ನ್ಯಾಯಾಲಯದ ವಿಶೇಷ ಪ್ರಕರಣ ಸಂಖ್ಯೆ : 65 /2011 ರಲ್ಲಿ ದಿನಾಂಕ : 19 -03 -2013ರ ತೀರ್ಪು. 
8. ಸರ್ಕಾರದ ತಿಳುವಳಿಕೆ ಪತ್ರ ಸಂಖ್ಯೆ : ಆಕುಕ 29 ಎಂಎಸ್ಎ 2010 , ದಿನಾಂಕ : 28 - 10 - 2013 . 
9 . ಡಾ|| ಶಾರದಾ ಹೆಚ್ . ಹಂಚಿನಾಳ ಇವರ ರಕ್ಷಣಾ ಹೇಳಿಕೆ ದಿನಾಂಕ : 23 -11 - 2013. 
10 . ಸರ್ಕಾರದ ಪತ್ರ ಸಂಖ್ಯೆ : ಆಕುಕ 29 ಎಂಎಸ್ಎ 2010 , ದಿನಾಂಕ : 28 -10 - 2013. 
11 . ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಪಿ .ಎಸ್. ಸಿ/ 73 / 

ಸಿಎನ್‌ಎಸ್ /2013, ದಿನಾಂಕ : 02 - 01 - 2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಪ್ರಸ್ತಾವನೆಯಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಡಾ || 
ಶಾರದಾ ಹೆಚ್ ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ , ರಾಯಬಾಗ ಬೆಳಗಾವಿ ಜಿಲ್ಲೆ ಇವರು ಶ್ರೀ ಶ್ರೀಶೈಲ ಸಿದ್ದಪ್ಪಾ ಖೇತ್ರಿ, ಎಬರಟ್ಟಿ 
ಗ್ರಾಮ , ರಾಯಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರ ಅಂಗವಿಕಲ ಹೆಣ್ಣು ಮಗಳಿಗೆ ಸರ್ಕಾರದಿಂದ ಲಭ್ಯವಾಗುವ ಅಂಗವಿಕಲತೆ ಮಾಸಾಶನ ಪಡೆಯಲು 
ಅಗತ್ಯವಾದ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು 500/ - ರೂಪಾಯಿ ಲಂಚದ ಹಣಕ್ಕೆ ಒತ್ತಾಯಿಸಿ, ದಿನಾಂಕ : 15 -12 - 2009ರಂದು ಆ 
ಕೊಠಡಿಯಲ್ಲಿ ಲಂಚದ ಹಣ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಟ್ರಾಪ್ ಪ್ರಕರಣದಲ್ಲಿ ಸಿಲುಕಿದ್ದು, ಸದರಿಯವರ ವಿರುದ್ದ ಬೆಳಗಾವಿ ಲೋಕಾಯುಕ್ತ 
ಪೊಲೀಸ್ ಠಾಣೆಯಲ್ಲಿ ಮೊ . ನಂ. 21/2009 ಕಲಂ 7, 13 (1)(ಡಿ) ಸಹಕಲಂ 13(2) ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ರೀತ್ಯಾ ಪ್ರಕರಣ 
ದಾಖಲಾಗಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೈದ್ಯಾಧಿಕಾರಿಯನ್ನು ಅಮಾನತ್ತು ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (2)ರ ಸರ್ಕಾರದ ಆದೇಶದಲ್ಲಿ ಡಾ|| ಶಾರದಾ ಹೆಚ್. ಹಂಚಿನಾಳ , ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ , 
ರಾಯಬಾಗ ಬೆಳಗಾವಿ ಜಿಲ್ಲೆ ಇವರನ್ನು ಲೋಕಾಯುಕ್ತ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿಯವರ ವಿರುದ್ಧ ಶಿಸ್ತುಕ್ರಮ /ಕ್ರಿಮಿನಲ್ ಮೊಕದ್ದಮೆ ಬಾಕಿ 
ಇರಿಸಿ ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ ( 3) ರ ಸರ್ಕಾರದ ಅಧಿಸೂಚನೆಯಲ್ಲಿ ಡಾ|| ಶಾರದಾ ಹೆಚ್, ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು , ಸರ್ಕಾರಿ 
ಆಸ್ಪತ್ರೆ, ರಾಯಬಾಗ, ಬೆಳಗಾವಿ ಜಿಲ್ಲೆ ಇವರ ವಿರುದ್ಧ ಶಿಸ್ತುಕ್ರಮ /ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇರಿಸಿ, ಇವರ ಅಮಾನತ್ತನ್ನು ತೆರವುಗೊಳಿಸಿ ಪ್ರಾಥಮಿಕ 
ಆರೋಗ್ಯ ಕೇಂದ್ರ, ಕಡೂರು, ಹಿರೇಕೆರೆ ತಾಲ್ಲೂಕು, ಹಾವೇರಿ ಜಿಲ್ಲೆ ಇಲ್ಲಿಗೆ ನೇಮಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ (4)ರ ಸರ್ಕಾರದ ಆದೇಶದಲ್ಲಿ ಡಾ | ಶಾರದಾ ಹೆಚ್. ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, 
ರಾಯಬಾಗ , ಬೆಳಗಾವಿ ಜಿಲ್ಲೆ ಇವರ ಲೋಕಾಯುಕ್ತ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿಯವರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ (5) ರ ಸರ್ಕಾರದ ಆದೇಶದಲ್ಲಿ ಡಾ|| ಶಾರದಾ ಹೆಚ್ . ಹಂಚಿನಾಳ , ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, 
ರಾಯಬಾಗ, ಬೆಳಗಾವಿ ಜಿಲ್ಲೆ ಇವರ ದುರ್ನಡತೆ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, 1957ರ ನಿಯಮ 
14( ಎ) ರಡಿ ಮಾನ್ಯ ಉಪಲೋಕಾಯುಕ್ತರಿಗೆ ವಹಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ (6) ರ ಪತ್ರದಲ್ಲಿ, ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, 
ಇವರು ಡಾ|| ಶಾರದಾ ಹೆಚ್ . ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, ರಾಯಬಾಗ , ಬೆಳಗಾವಿ ಜಿಲ್ಲೆ ಇವರಿಗೆ ಲೋಕಾಯುಕ್ತ 
ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ವಿಶೇಷ ಪ್ರಕರಣ ಸಂಖ್ಯೆ : 65 /2011ರಲ್ಲಿ ದಿನಾಂಕ : 
19 - 03 - 2013ರಂದು ಶಿಕ್ಷೆ ವಿಧಿಸಿರುವುದರಿಂದ ಸದರಿಯವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವಂತೆ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ತೀರ್ಪಿನಲ್ಲಿ ಬೆಳಗಾವಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ವಿಶೇಷ 
ನ್ಯಾಯಾಧೀಶರ ( ಪಿಸಿಎ) ನ್ಯಾಯಾಲಯದ ವಿಶೇಷ ಪ್ರಕರಣ ಸಂಖ್ಯೆ : 65 / 2011ರಲ್ಲಿ ದಿನಾಂಕ : 19 - 03 -2013ರಂದು ಡಾ|| ಶಾರದಾ ಹೆಚ್. ಹಂಚಿನಾಳ, 
ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, ರಾಯಬಾಗ, ಬೆಳಗಾವಿ ಜಿಲ್ಲೆ ಇವರಿಗೆ ಈ ಕೆಳಕಂಡಂತೆ ಶಿಕ್ಷೆ ವಿಧಿಸಿ ಆದೇಶಿಸಿದೆ. 

" The accused No. 1 is found guilty of the offences punishable U /s 7 and 13(1)(d ) r/w Section 13(2) of Prevention of 
corruption Act, 1988 and she is convicted U /s 235 (2 ) of Cr. P .C . 


The accused No. 2 and 3 are found not guilty of the offence punishable U /s 8 of Prevention of corruption Act, 1988 
and they are acquitted U /s 235 (1) of Cr. P .C . 


The accused No. 1 is sentenced to undergo rigorous imprisonment for a period of one year and to pay fine of Rs . 
5000 /-, in default simple imprisonment for a further period of three months for the offence punishable U /s 7 of the 
Prevention of corruption Act, 1988 . 


The accused No. 1 is further sentenced to undergo rigorous imprisonment for a period of two years and to pay fine 
of Rs. 10,000/-, in default simple imprisonment for a further period of six months for the offence punishable U /s 
13 (1)(d ) r/w Sec. 13 (2) of the Prevention of Corruption Act, 1988 . 


೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮ , ೨೦೧೪ 


ಭಾಗ ೧ 


Both the Sentences shall run concurrently . 


The Period of detention of accused No.1 in judicial custody, if any is set off against the sentences imposed against 
her U /s 428 of Cr. P .C .” 

ಮೇಲೆ ಓದಲಾದ ಕ್ರಮಸಂಖ್ಯೆ ( 8) ರ ಸರ್ಕಾರದ ತಿಳುವಳಿಕೆ ಪತ್ರದೊಂದಿಗೆ ಬೆಳಗಾವಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 
ಮತ್ತು ವಿಶೇಷ ನ್ಯಾಯಾಧೀಶರ ( ಪಿಸಿಎ) ನ್ಯಾಯಾಲಯವು ವಿಶೇಷ ಪ್ರಕರಣ ಸಂಖ್ಯೆ : 65 /2011ರಲ್ಲಿ ದಿನಾಂಕ : 19 - 03 - 2013 ರಂದು ನೀಡಿರುವ 
ತೀರ್ಪಿನ ಪ್ರತಿಯನ್ನು ಡಾ|| ಶಾರದಾ ಹೆಚ್ . ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಸಮುದಾಯ ಆರೋಗ್ಯ ಕೇಂದ್ರ, ಗುಳೇದಗುಡ್ಡ, ಬಾದಾಮಿ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ ಅವರಿಗೆ ಜಾರಿ ಮಾಡಿ ಅವರಿಂದ ರಕ್ಷಣಾ ಹೇಳಿಕೆಯನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ (9)ರ ರಕ್ಷಣಾ ಹೇಳಿಕೆಯನ್ನು ಡಾ|| ಶಾರದಾ ಹೆಚ್. ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಇವರು 
ಬೆಳಗಾವಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ವಿಶೇಷ ನ್ಯಾಯಾಧೀಶರ ( ಪಿಸಿಎ) ನ್ಯಾಯಾಲಯವು ವಿಶೇಷ ಪ್ರಕರಣ ಸಂಖ್ಯೆ : 
65/ 2011ರಲ್ಲಿ ದಿನಾಂಕ : 19 - 03 - 2013ರಂದು ನೀಡಿರುವ ತೀರ್ಪಿನ ವಿರುದ್ದ ರಾಜ್ಯ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ಕ್ರಿಮಿನಲ್ ಅಪೀಲ್ 
ಸಂಖ್ಯೆ : 2592/2013ರಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ದಿನಾಂಕ : 10 -04 - 2013 ರಂದು ಗೌ || ನ್ಯಾಯಾಲಯವು ತಮಗೆ ವಿಧಿಸಿರುವ ಶಿಕ್ಷೆಯನ್ನು 
ನಿಲಂಬನದಲ್ಲಿಟ್ಟಿದೆ ಮತ್ತು ತಮ್ಮ ಮಕ್ಕಳು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದು , ಅವರ ಖರ್ಚುಗಳನ್ನು ತಮ್ಮ ವೇತನದಿಂದ ಭರಿಸಬೇಕಾಗಿರುವುದರಿಂದ ತಮ್ಮ 
ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದೆಂದು ಕೋರಿರುತ್ತಾರೆ. 

ಗೌ ಸರ್ವೋಚ್ಚ ನ್ಯಾಯಾಲಯವು ಕಾಲೇಜು ಶಿಕ್ಷಣ ಉಪನಿರ್ದೇಶಕರು (ಆಡಳಿತ) ಮದ್ರಾಸ್ ವಿರುದ್ದ - ಎಸ್. ನಾಗೂರ ಮೀರ ಪ್ರಕರಣದಲ್ಲಿ 
( ಎಐಆರ್‌ 1995 ಎಸ್‌ಸಿ 1364) ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ದಂಡನಾದೇಶವನ್ನು ನಿಲಂಬನೆಯಲ್ಲಿದ್ದರೆ ಅಥವಾ ಮೇಲ್ಮನವಿ ಇತ್ಯರ್ಥದಲ್ಲಿರುವಾಗ 
ಜಾಮೀನಿನ ಮೇಲೆ ಬಿಡುಗಡೆ ಪಡೆದಿದ್ದಾರೆ ಎಂಬ ಕಾರಣಕ್ಕಾಗಿ ಶಿಸ್ತುಕ್ರಮ ಜರುಗಿಸುವುದನ್ನು ತಡೆಹಿಡಿಯಬೇಕಾದ ಅಗತ್ಯವಿರುವುದಿಲ್ಲ ಎಂದು 
ಆದೇಶಿಸಲಾಗಿದೆ, ಇಂತಹ ಪ್ರಕರಣಗಳಲ್ಲಿ ಯಾವ ರೀತಿ ಕ್ರಮವಹಿಸಬೇಕೆಂಬ ಬಗ್ಗೆ ಸಿ. ಆ. ಸು . ಇಲಾಖೆಯು ಸುತ್ತೋಲೆ (ಸಂಖ್ಯೆ ಸಿಆಸುಇ 9 ಸೇಇವಿ 95 , 
ದಿನಾಂಕ : 26 - 06 -1996) ಹೊರಡಿಸಿದ್ದು, ಈ ಕೆಳಕಂಡಂತೆ ಸೂಚನೆ ನೀಡಿದೆ. 

“ ಸಂವಿಧಾನದ ಅನುಚ್ಛೇದ 311( 2) ರ ಅಡಿಯಲ್ಲಿನ ಎರಡನೇ ಪರಂತುಕದ ಖಂಡ ( ಎ) ಯು ಕ್ರಿಮಿನಲ್ ಆರೋಪದ ಮೇಲೆ 
ದೋಷಸಿದ್ಧಿಯಾಗುವಂತೆ ಮಾಡಿದ ನಡತೆಯ ಬಗ್ಗೆ ಹೇಳುತ್ತದೆಯಾದ್ದರಿಂದ ದೋಷಸಿದ್ಧಿಯಾಗಿರುವುದನ್ನು ನಿಲಂಬನದಲ್ಲಿಡುವ ಪ್ರಶ್ನೆ 
ಉದ್ಭವಿಸುವುದಿಲ್ಲ. ಆದ್ದರಿಂದ, ಆಪಾದಿತ ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಿದ್ದಾನೆ ಅಥವಾ 
ಇತರೆ ವ್ಯವಹರಣೆ ಹೂಡಿದ್ದಾನೆ. ಅಥವಾ ಮೇಲಿನ ನ್ಯಾಯಾಲಯವು ಕ್ರಿಮಿನಲ್ ನ್ಯಾಯಾಲಯದ ದಂಡನೆ ಆದೇಶವನ್ನು ನಿಲಂಬನದಲ್ಲಿಟ್ಟಿದೆ 
ಅಥವಾ ಆತನ ಮೇಲ್ಮನವಿ ಇತ್ಯರ್ಥದಲ್ಲಿರುವಾಗ ಜಾಮೀನಿನ ಮೇಲೆ ಬಿಡುಗಡೆ ಪಡೆದಿದ್ದಾನೆ ಎಂಬ ಕಾರಣಕ್ಕಾಗಿ ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 14(1)ರನುಸಾರ ಕ್ರಮ ಜರುಗಿಸುವುದನ್ನು ತಡೆಹಿಡಿಯಬೇಕಾದ 
ಅಗತ್ಯವಿಲ್ಲ. ಇಂತಹ ಎಲ್ಲಾ ಸಂದರ್ಭಗಳಲ್ಲಿ ಸೂಕ್ತವಾದ ಕ್ರಮ ಎಂದರೆ , ಒಮ್ಮೆ ಒಬ್ಬ ಸರ್ಕಾರಿ ನೌಕರನು ಕ್ರಿಮಿನಲ್ ನ್ಯಾಯಾಲಯದ ದಂಡನೆಗೆ 
ಗುರಿಯಾದರೆ , ಆತನು ಸಲ್ಲಿಸಿರಬಹುದಾದ ಮೇಲ್ಮನವಿ ಇತ್ಯರ್ಥವಾಗುವವರೆಗೂ ಕಾಯದೆ ಸಂವಿಧಾನದ ಅನುಚ್ಛೇದ 311 ( 2) ರಡಿಯಲ್ಲಿರುವ 
ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರ ನಿಯಮ 14 (1) ರನುಸಾರ ಶಿಸ್ತಿನ ಕ್ರಮ ಕೈಗೊಳ್ಳತಕ್ಕದ್ದು . ಇಲ್ಲವಾದಲ್ಲಿ, ಕ್ರಿಮಿನಲ್ ನ್ಯಾಯಾಲಯದಲ್ಲಿ ತೀವ್ರ ಆರೋಪಕ್ಕಾಗಿ 
ದೋಷಸಿದ್ದಿಯಾಗಿ ದಂಡನೆಗೆ ಗುರಿಯಾದಂತಹ ವ್ಯಕ್ತಿಯು ಸೇವೆಯಲ್ಲಿ ಮುಂದುವರಿಯಲು ಅವಕಾಶ ಕಲ್ಪಿಸಿದಂತಾಗುತ್ತದೆ. ಆದ್ದರಿಂದ, 
ಮೇಲ್ಮನವಿ ಆದೇಶವು ಇತ್ಯರ್ಥವಾಗುವುದನ್ನು ಕಾಯುವುದು ಸೂಕ್ತವಲ್ಲ. ಆದರೆ , ಒಂದು ವೇಳೆ ಆಪಾದಿತ ಸರ್ಕಾರಿ ನೌಕರನು ಮೇಲಿನ 
ನ್ಯಾಯಾಲಯದಲ್ಲಿ ಖುಲಾಸೆ (acquit) ಯಾದರೆ , ಶಿಸ್ತು ಪ್ರಾಧಿಕಾರಿಯು ಆದೇಶವನ್ನು ಪರಿಷ್ಕರಿಸಬಹುದು. ಒಂದು ವೇಳೆ ಸರ್ಕಾರಿ ನೌಕರರನ್ನು 
ಪುನಃ ಸೇವೆಗೆ ತೆಗೆದುಕೊಂಡಲ್ಲಿ, ಆತನು ಸೇವೆಯಲ್ಲಿ ಮುಂದುವರಿದಿದ್ದರೆ ಅರ್ಹನಾಗಿರುತ್ತಿದ್ದಂಥ ಎಲ್ಲ ಸೌಲಭ್ಯಗಳಿಗೂ ಹಕ್ಕುಳ್ಳವನಾಗುತ್ತಾನೆ .” 

ಮೇಲೆ ಓದಲಾದ ಕ್ರಮಸಂಖ್ಯೆ (10) ರ ಪತ್ರದಲ್ಲಿ ಡಾ|| ಶಾರದಾ ಹೆಚ್. ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಇವರನ್ನು ಸರ್ಕಾರಿ 
ಸೇವೆಯಿಂದ ವಜಾಗೊಳಿಸಲು ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿ ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (11) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಡಾ|| ಶಾರದಾ ಹೆಚ್ . ಹಂಚಿನಾಳ, ಮುಖ್ಯ 
ವೈದ್ಯಾಧಿಕಾರಿಗಳು, ಅವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ಸರ್ಕಾರದ ಪ್ರಸ್ತಾವನೆಗೆ ಸಹಮತಿಯನ್ನು ನೀಡಿರುತ್ತದೆ. 

- ಬೆಳಗಾವಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ವಿಶೇಷ ನ್ಯಾಯಾಧೀಶರ ( ಪಿಸಿಎ) ನ್ಯಾಯಾಲಯದ ವಿಶೇಷ ಪ್ರಕರಣ 
ಸಂಖ್ಯೆ 65 /2011ರಲ್ಲಿ ದಿನಾಂಕ : 19 -03- 2013ರಂದು ಡಾ | ಶಾರದಾ ಹೆಚ್ . ಹಂಚಿನಾಳ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, ರಾಯಬಾಗ, 
ಬೆಳಗಾವಿ ಜಿಲ್ಲೆ ಇವರಿಗೆ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರಾಗೃಹ ವಾಸ ಮತ್ತು ದಂಡ ವಿಧಿಸಿದ್ದು, ಸದರಿ ತೀರ್ಪಿನ ವಿರುದ್ಧ 
ಆರೋಪಿತ ಸರ್ಕಾರಿ ಅಧಿಕಾರಿಯವರು ಗೌ ॥ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ಸಲ್ಲಿಸಿರುವ ಕ್ರಿಮಿನಲ್ ಅಪೀಲು ಸಂಖ್ಯೆ 2592 /2013 ರ 
ಮೇಲ್ಮನವಿಯಲ್ಲಿ ಗೌ || ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿನ ಷರತ್ತಿಗೊಳಪಟ್ಟು, ಡಾ|| ಶಾರದಾ ಹೆಚ್. ಹಂಚಿನಾಳ, ಹಿಂದಿನ ಮುಖ್ಯ 
ವೈದ್ಯಾಧಿಕಾರಿಗಳು , ಸರ್ಕಾರಿ ಆಸ್ಪತ್ರೆ, ರಾಯಬಾಗ, ಬೆಳಗಾವಿ ಜಿಲ್ಲೆ. ಪ್ರಸ್ತುತ ಸಮುದಾಯ ಆರೋಗ್ಯ ಕೇಂದ್ರ, ಗುಳೇದಗುಡ್ಡ, ಬಾಗಲಕೋಟೆ ಜಿಲ್ಲೆ ಇವರನ್ನು 
ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 29 ಎಂಎಸ್ಎ 2010 , ಬೆಂಗಳೂರು, ದಿನಾಂಕ : 15 - 03 - 2014, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೭೩೯ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಗೌ || ಉಚ್ಚ ನ್ಯಾಯಾಲಯ , ಧಾರವಾಡ ಪೀಠದ ಕ್ರಿಮಿನಲ್ ಅಪೀಲು ಸಂಖ್ಯೆ : 
2592 /2013 ರಲ್ಲಿ ಗೌ || ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿನ ಷರತ್ತಿಗೊಳಪಟ್ಟು ಸರ್ಕಾರವು ಡಾ|| ಶಾರದಾ ಹೆಚ್ . ಹಂಚಿನಾಳ, ಹಿಂದಿನ 
ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ, ರಾಯಬಾಗ, ಬೆಳಗಾವಿ ಜಿಲ್ಲೆ. ಪ್ರಸ್ತುತ ಸಮುದಾಯ ಆರೋಗ್ಯ ಕೇಂದ್ರ, ಗುಳೇದಗುಡ್ಡ, ಬಾದಾಮಿ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ ಇವರನ್ನು ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಸೇವೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ವಜಾಗೊಳಿಸಿ 
ಆದೇಶಿಸಿದೆ. 


PR. 347 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಮೇಶ್ ಕೆ. ಜಾಗೀರ್‌ದಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ , 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಕರ್ನಾಟಕ ಕೋ ಆಪರೇಟಿವ್ ಉಲನ್ ಟೆಕ್ಸ್ಟೈಲ್‌ಮಿಲ್ ಲಿ., ಕಮದೋಡ, ರಾಣಿಬೆನ್ನೂರು ತಾಲ್ಲೂಕು, ಹಾವೇರಿ 

ಜಿಲ್ಲೆ, ಈ ಗಿರಣಿಗೆ ಉಷ್ಣವಲಯ ಅಭಿವೃದ್ಧಿ ಯೋಜನೆಯಡಿ ರೂ . 2 .00 ಕೋಟಿ ಸಹಾಯ ಧನ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ : 1. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ಜವಳಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಪತ್ರ 

ಸಂ . ಕೈಜಇ/ಜವಳಿ/ ಜತ - 2/ ಉ . ವ /2013 -14 /665 , ದಿನಾಂಕ : 20 - 01 - 2014 ಹಾಗೂ ಪತ್ರ ಸಂ . 

ಕೈಜಇ/ ಜವಳಿ/ ಜತ - 2 / ಉ . ವ /2013 - 14 , ದಿನಾಂಕ : 03 - 03 - 2014, 
ಪ್ರಸ್ತಾವನೆ : 

ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ಜವಳಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ , ಇವರು ಹಾವೇರಿ ಜಿಲ್ಲೆ, ರಾಣಿಬೆನ್ನೂರು 
ತಾಲ್ಲೂಕು, ಕಮದೋಡ ಗ್ರಾಮದಲ್ಲಿರುವ ಕರ್ನಾಟಕ ಕೋ ಆಪರೇಟಿವ್ ಉಲನ್ ಟೆಕ್ಸ್ಟೈಲ್ ಮಿಲ್ ಲಿಮಿಟೆಡ್, ಈ ಸಂಸ್ಥೆಗೆ ಕಟ್ಟಡ ನಿರ್ಮಾಣ 
ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಅನುದಾನದ ಅವಶ್ಯಕತೆ ಇರುತ್ತದೆಯೆಂದೂ ಆ ಅನುದಾನದಲ್ಲಿ ಕಚ್ಚಾ ಉಣ್ಣೆ ಸಂಸ್ಕರಣಾ ಘಟಕ ನಿರ್ಮಾಣ , 
ನೀರಿನ ತೊಟ್ಟಿ ನಿರ್ಮಾಣ, ಕಚ್ಚಾ ಉಣ್ಣೆ ಸಂಸ್ಕರಣಾ ಯಂತ್ರ ಖರೀದಿ, ಸ್ಪಿನ್ನಿಂಗ್ ಯಂತ್ರೋಪಕರಣ ಖರೀದಿ, ಸಂಪನ್ಮೂಲ ಕೇಂದ್ರ, ಜನರೇಟರ್‌, ವಿದ್ಯುತ್ 
ಹಾಗೂ ನೀರು ಸಂಪರ್ಕಗಳ ಕಾಮಗಾರಿಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿರುವುದಾಗಿ ವರದಿ ಮಾಡಿದ್ದಾರೆ. 

ಮುಂದುವರೆದು, ಜವಳಿ ಅಭಿವೃದ್ಧಿ ಆಯುಕ್ತರು ದಿನಾಂಕ : 03 - 03- 2014ರ ಪತ್ರದಲ್ಲಿ ಈ ಕೆಳಕಂಡ ಅಂಶಗಳನ್ನು ನಿವೇದಿಸಿರುತ್ತಾರೆ . 
ಕರ್ನಾಟಕ ಕೋ ಆಪರೇಟಿವ್ ಉಲನ್ ಟೆಕ್ಸ್ಟೈಲ್ ಮಿಲ್ ಲಿ ., ಕಮದೋಡ, ರಾಣಿಬೆನ್ನೂರು ಗಿರಣಿಗೆ ಅನುದಾನ ಮಂಜೂರು ಮಾಡುವ ಪ್ರಸ್ತಾವನೆಯನ್ನು 
ಕರ್ನಾಟಕ ತಾಂತ್ರಿಕ ಸಲಹಾ ಸೇವಾ ಸಂಸ್ಥೆ ( ಟೆಕ್ಸಾಕ್ ), ಇವರಿಂದ ಅಪ್ರೈಸಲ್ ಮಾಡಿಸಿದ್ದು, ಅಪ್ರೈಸಲ್ ವರದಿಯನ್ನು ಟೆಕ್ಸಾಕ್ ಸಂಸ್ಥೆಯವರು ನೀಡಿರುತ್ತಾರೆ. 
(1) ಸದರಿ ಸಂಸ್ಥೆಯವರ ಅಪ್ರೈಸಲ್ ನಂತೆ : 
• ಸಂಸ್ಥೆಯು 29 ಎಕರೆ ಜಾಗವನ್ನು ಹೊಂದಿದ್ದು, ಇದರಲ್ಲಿ ಉತ್ಪಾದನಾ ಚಟುವಟಿಕೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲು 

ಉದ್ದೇಶಿಸಲಾಗಿದೆ. 
ಉತ್ಪಾದನಾ ಚಟುವಟಿಕೆಯಲ್ಲಿ ಮುಖ್ಯವಾಗಿ ಕಚ್ಚಾ ಉಣ್ಣೆ ಸಂಸ್ಕರಣೆ, ಉಣ್ಣೆ ನೂಲು ಉತ್ಪಾದನೆ ಹಾಗೂ ಉಣ್ಣೆ ಉತ್ಪನ್ನಗಳ ಸಂಸ್ಕರಣೆ 
ಒಳಗೊಂಡಿರುತ್ತದೆ. 
ಈ ಉತ್ಪಾದನೆ ಚಟುವಟಿಕೆಯಿಂದಾಗಿ ಸುಮಾರು 75 ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದಂತಾಗುತ್ತದೆ. ಈ ಕೇಂದ್ರದಿಂದ ವಾರ್ಷಿಕ 
ಸುಮಾರು 3.15 ಲಕ್ಷ ಕೆ. ಜಿ. ಗಳ ಉಣ್ಣೆ ನೂಲು ಉತ್ಪಾದಿಸಲು ಸಹಕಾರಿಯಾಗುತ್ತದೆ. ಅಲ್ಲದೆ ಸುತ್ತಮುತ್ತಲಿನ ಕಂಬಳಿ ನೇಕಾರರಿಗೆ ಉತ್ತಮ 

ಗುಣಮಟ್ಟದ ನೂಲು ಪೂರೈಕೆಗೆ ಅನುಕೂಲವಾಗುತ್ತದೆ. 
• ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ಉಣ್ಣೆ ಕತ್ತರಿಸುವ, ಕಚ್ಚಾ ಉಣ್ಣೆ ಸಂಸ್ಕರಣೆ, ಕೈಮಗ್ಗ ನೇಯ್ದೆ, ವಿದ್ಯುತ್ ಮಗ್ಗ ನೇಯ್ದೆ , ನಿಟ್ಟಿಂಗ್, ಕಸೂತಿ, 

ಉಣ್ಣೆ ಉತ್ಪನ್ನಗಳ ಅಭಿವೃದ್ಧಿ ಹಾಗೂ ಇತರೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ. 
• ಈ ತರಬೇತಿ ಕೇಂದ್ರದಿಂದ ವಾರ್ಷಿಕ ಸುಮಾರು 1,140 ಫಲಾನುಭವಿಗಳಿಗೆ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. 
(2 ) ಈ ಯೋಜನೆಯ ವೆಚ್ಚಗಳು : 

ಕಟ್ಟಡ ನಿರ್ಮಾಣ ಹಾಗೂ ಇತರೆ ಕಾಮಗಾರಿ :- ರೂ . 196.00 ಲಕ್ಷ, ಯಂತ್ರೋಪಕರಣಗಳು :- ರೂ . 367 .26 ಲಕ್ಷ, ಇತರೆ ಸಲಕರಣೆಗಳು: 
ರೂ . 73.03 ಲಕ್ಷ, ವಿದ್ಯುತ್ ನಿಗಮ ಠೇವಣಿ : - ರೂ . 18.40 ಲಕ್ಷ, ದುಡಿಮೆ ಬಂಡವಾಳ :- ರೂ . 33 . 11 ಲಕ್ಷ, ಸಾದಿಲ್ವಾರು ವೆಚ್ಚ : - ರೂ . 
10.00 ಲಕ್ಷ, ಪ್ರಾಥಮಿಕ ಹಾಗೂ ಉತ್ಪಾದನಾ ಪೂರ್ವ ವೆಚ್ಚ :- ರೂ . 29.50 ಲಕ್ಷ, ತರಬೇತಿ ಸಂಸ್ಥೆ ನಿರ್ವಹಣಾ ವೆಚ್ಚ :- ರೂ . 28.50 ಲಕ್ಷ, 
ಒಟ್ಟು : ರೂ . 755.80 ಲಕ್ಷಗಳೆಂದು ಅಂದಾಜು ಮಾಡಲಾಗಿದೆ ಎಂದು ವರದಿಯಲ್ಲಿ ಜವಳಿ ಆಯುಕ್ತರು ನಿವೇದಿಸಿರುತ್ತಾರೆ. 


R .N .I. No. KARBIL /2001/47147 POSTAL REGN . No . RNP/KA/BGS/2202 /2014 - 16 
Licensed to post without prepayment WPP No. 297 
೭೪೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮ , ೨೦೧೪ 


ಭಾಗ ೧ 


ಈ ಯೋಜನೆ ಅನುಷ್ಠಾನಗೊಳಿಸುವುದರಿಂದ ಸುತ್ತಮುತ್ತಲಿನ ನೇಕಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದೂ ಯೋಜನೆಯ ಒಟ್ಟು ವೆಚ್ಚವು 
ರೂ . 755. 80 ಲಕ್ಷಗಳಾಗಿರುತ್ತದೆ ಎಂದು ಜವಳಿ ಅಭಿವೃದ್ಧಿ ಆಯುಕ್ತರು ವಿವರಿಸಿ, ರೂ . 2.00 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ ಶಿಫಾರಸ್ಸು 
ಮಾಡಿರುತ್ತಾರೆ . 

ಪ್ರಸಕ್ತ ಸಾಲಿನಲ್ಲಿ ನೇಕಾರರ ವಿಶೇಷ ಪ್ಯಾಕೇಜ್ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2851 - 00 - 103 - 0 - 62 - 059ರಡಿ ರೂ . 2.00 ಕೋಟಿಗಳು 
ಉಳಿತಾಯವಾಗುವ ಸಾಧ್ಯತೆ ಇದ್ದು , ಈ ಮೊಬಲಗನ್ನು ಕರ್ನಾಟಕ ಕೋ ಆಪರೇಟಿವ್ ಉಲನ್ ಟೆಕ್ಸ್ ಟೈಲ್ ಮಿಲ್ ಲಿ., ಕಮದೋಡ, ರಾಣಿಬೆನ್ನೂರು 
ಗಿರಣಿಗೆ ಬಿಡುಗಡೆ ಮಾಡುವಂತೆ ಶಿಫಾರಸ್ಸು ಮಾಡಿ ಜವಳಿ ಆಯುಕ್ತರು ಸರ್ಕಾರದ ಆದೇಶಕ್ಕಾಗಿ ಕೋರಿರುತ್ತಾರೆ. 
ಜವಳಿ ಅಭಿವೃದ್ಧಿ ಆಯುಕ್ತರ ಮೇಲ್ಕಂಡ ಪ್ರಸ್ತಾವನೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 24 ಸಿಐಎಂ 2013, ಬೆಂಗಳೂರು, ದಿನಾಂಕ : 04 - 03 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ಜವಳಿ ನಿರ್ದೇಶಕರು, ಜವಳಿ ಇಲಾಖೆ, ಇವರು 
ಕರ್ನಾಟಕ ತಾಂತ್ರಿಕ ಸಲಹಾ ಸೇವಾ ಸಂಸ್ಥೆ ( ಟೆಕ್ಸಾಕ್) ಬೆಂಗಳೂರು, ಸಂಸ್ಥೆಯವರು ಕರ್ನಾಟಕ ಕೋ - ಆಪರೇಟಿವ್ ಟೆಕ್ಸ್ಟೈಲ್ಸ್ ಮಿಲ್ಸ್ ನಿಯಮಿತ, 
ಕಮದೋಡ, ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ, ಈ ಗಿರಣಿಯ ಕಾರ್ಯ ಯೋಜನೆಯ ಅಪ್ರೈಸಲ್ ವರದಿಯ ಆಧಾರದ ಮೇರೆಗೆ ಸದರಿ ಗಿರಣಿಯು 
ಈಗಾಗಲೇ ಸ್ಥಾಪಿಸಲು ಉದ್ದೇಶಿಸಿ ಸ್ಥಗಿತಗೊಳಿಸಿರುವ ಕಾಮಗಾರಿಗಳನ್ನು ಮುಂದುವರೆಸಿಕೊಂಡು ಹೋಗಲು, ನೇಕಾರರ ವಿಶೇಷ ಪ್ಯಾಕೇಜ್ ಯೋಜನೆಯಡಿ 
ರೂ . 2.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಶಿಫಾರಸ್ಸು ಮಾಡಿ ಸಲ್ಲಿಸಿರುವ ಪ್ರಸ್ತಾವನೆಯ ಪ್ರಕಾರ ರೂ . 2.00 (ರೂಪಾಯಿ ಎರಡು ಕೋಟಿಗಳು 
ಮಾತ್ರ ) ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಅನುದಾನದ ಬಾಬು ಖರ್ಚನ್ನು ಪ್ರಸ್ತುತ 2013 - 14ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2851 - 00 - 103 - 0 - 62 - 059ರಡಿ ಉಳಿತಾಯವಾಗಿರುವ 
ಹಣಕಾಸಿನ ಅವಕಾಶದಿಂದ ಭರಿಸತಕ್ಕದ್ದು . 

ಜವಳಿ ಆಯುಕ್ತರು ಶಿಫಾರಸ್ಸು ಮಾಡಿರುವಂತೆ ಈ ಅನುದಾನವನ್ನು ಕಚ್ಚಾ ಉಣ್ಣೆ ಸಂಸ್ಕರಣಾ ಘಟಕ ನಿರ್ಮಾಣ , ನೀರಿನ ತೊಟ್ಟಿ ನಿರ್ಮಾಣ , 
ಕಚ್ಚಾ ಉಣ್ಣೆ ಸಂಸ್ಕರಣಾ ಯಂತ್ರ ಖರೀದಿ, ಸ್ಪಿನ್ನಿಂಗ್ ಯಂತ್ರೋಪಕರಣ ಖರೀದಿ, ಸಂಪನ್ಮೂಲ ಕೇಂದ್ರ, ಜನರೇಟರ್‌, ವಿದ್ಯುತ್ ಮತ್ತು ನೀರು ಸಂಪರ್ಕಕ್ಕೆ 
ಮಾತ್ರ ಖರ್ಚು ಮಾಡತಕ್ಕದ್ದು. 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಲೆಕ್ಕಾಧಿಕಾರಿಯವರು ಹಣ ಸಂದಾಯ ಸ್ವೀಕೃತಿಯ ಮೇಲೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಇವರ ಮೇಲು ರುಜುವಿನೊಂದಿಗೆ ಈ ಹಣವನ್ನು ಖಜಾನೆಯಿಂದ ಪಡೆದು ಕರ್ನಾಟಕ ಕೋ ಆಪರೇಟಿವ್ 
ಉಲ್ಲನ್ ಟೆಕ್ಸ್ಟೈಲ್ ಮಿಲ್ ಲಿ., ಕಮದೋಡ, ರಾಣಿಬೆನ್ನೂರು ತಾಲ್ಲೂಕು, ಹಾವೇರಿ ಜಿಲ್ಲೆಯ ಸದರಿ ಗಿರಣಿಗೆ ಸಹಾಯಧನವನ್ನು ಬಿಡುಗಡೆ ಮಾಡತಕ್ಕದ್ದು. 

ಈ ಅನುದಾನದ ಮಂಜೂರಾತಿಯು ಜವಳಿ ಅಭಿವೃದ್ಧಿ ಆಯುಕ್ತರು ವಿಧಿಸುವ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟಿರುತ್ತದೆ. ಸದರಿ 
ಯೋಜನೆಯ ಪ್ರಗತಿಯನ್ನು ಕಾಲಕಾಲಕ್ಕೆ ಜವಳಿ ಆಯುಕ್ತರು ಮೇಲ್ವಿಚಾರಣೆ ಮಾಡಿ ಹಂತಹಂತವಾಗಿ ಪ್ರಗತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಸದರಿ ಮೊತ್ತದ ಅನುದಾನದ ಬಳಕೆ ಮಾಡಿರುವ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 

ಜವಳಿ ಅಭಿವೃದ್ಧಿ ಆಯುಕ್ತರು ಸದರಿ ಮೇಲ್ಕಂಡ ನಿರ್ಮಾಣ/ ಯಂತ್ರೋಪಕರಣ ಖರೀದಿ ಮಾಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮಗಳನ್ವಯ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 163 ವೆಚ್ಚ -1/2014, ದಿನಾಂಕ : 26 - 02 - 2014ರಲ್ಲಿ ನೀಡಿರುವ 
ಸಹಮತದನ್ವಯ ಹೊರಡಿಸಲಾಗಿದೆ. 


PR . 337 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ. ಪರಮೇಶ್ವರಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಸಹಕಾರಿ ಸಕ್ಕರೆ). 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ಯ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


